KA / BG- GPO/ 2515 / WPP - 47 / 2009- 2011 


ಕರ್ನಾಟಕ ರಾಜ್ಯಪತ್ರ 


. 


c 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೨, ೨೦೧೦ ( ಭಾದ್ರಪದ ೧೧, ಶಕ ವರ್ಷ ೧೯೩೨) ಸಂಚಿಕೆ ೩೫ 

ಭಾಗ - ೨ | 
ನೇಮಕಗಳು , ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು , ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಕಸಂವಾಪ: 16: ವಾಪ್ರಸಿ: 09 , ಬೆಂಗಳೂರು, ದಿನಾಂಕ: 22ನೇ ಜುಲೈ , 2010. 
ಶ್ರೀಮತಿ ಆ ಶಿ , ಹಿರಿಯ ಸಹಾಯಕ ನಿರ್ದೇಶಕರು ( ಪ್ರಕಟಣೆ) ವಾರ್ತಾ ಇಲಾಖೆ , ಕೇಂದ್ರ ಕಛೇರಿ, 
ಬೆಂಗಳೂರು, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ . 18150 
26925 ರ ವೃಂದದ ಉಪ- ನಿರ್ದೆಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರನ್ನು ವಾರ್ತಾ ಇಲಾಖೆಯ ಕೇಂದ್ರ 
ಕಛೇರಿಯ ಸುದ್ದಿ ವಿಭಾಗದ ಉಪ-ನಿರ್ದೆಶಕರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಪಿ. ಎನ್. ಗುರುಮೂರ್ತಿ, 
ಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಳದಲ್ಲಿ ನೇಮಿಸಿದೆ. 

ಶ್ರೀ ಪಿ . ಎನ್ . ಗುರುಮೂರ್ತಿ, ಉಪನಿರ್ದೇಶಕರು, ವಾರ್ತಾ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು, ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಾರ್ತಾ ಇಲಾಖೆಯ ಕೇಂದ್ರ ಕಛೇರಿಯ ವಾಣಿಜ್ಯ 
ಪ್ರಚಾರ ವಿಭಾಗದಲ್ಲಿ ಖಾಲಿಯಿರುವ ಉಪ- ನಿರ್ದೆಶಕರ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಮಂಜುಳ, 

ಪೀಠಾಧಿಕಾರಿ , 
ಪಿ .ಆರ್ . 1153 

ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ( ವಾರ್ತಾ ಶಾಖೆ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 77 ಆಸೇ 2007 , ಬೆಂಗಳೂರು, ದಿನಾಂಕ: 23ನೇ ಜುಲೈ , 2010. 

ಸಂಖ್ಯೆ : ಸಿಆಸುಇ 60 ಆಸೇವ 2010 . 
ಶ್ರೀ ಎಸ್. ಎ . ಜಿಲಾನಿ, ಕೆ. ಎ .ಎಸ್.(ಆಯ್ಕೆ ಶ್ರೇಣಿ) ಅಧಿಕಾರಿ , ಇವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 
19 ಆಸೇವ 2006, ದಿನಾಂಕ:30 - 12 - 2006ರಲ್ಲಿ ಕೆ.ಎ .ಎಸ್. ಸಮೂಹ- ಎ ( ಆಯ್ಕೆ ಶ್ರೇಣಿ) ವೃಂದಕ್ಕೆ ನೀಡಿರುವ ಸ್ಥಾನಪನ್ನ 
ಬಡ್ತಿಯನ್ನು ಕರ್ನಾಟಕ ನಾಗರೀಕ ಸೇವೆಗಳು ( ಆರ್. ಪಿ. ಪಿ. ಪಿ) ನಿಯಮಗಳು 1978 ರ ನಿಯಮ 2 (1)( ಎ) ರನ್ವಯ 
ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ . ಮುದ್ದುಮೋಹನ್ , ಇವರಿಗೆ ಕೆ.ಎ .ಎಸ್. ಆಯ್ಕೆ ಶ್ರೇಣಿ ವೃಂದಕ್ಕೆ ಬಡ್ತಿ ನೀಡಿದ 
ದಿನಾಂಕ : 14 - 09 - 2004 ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ಬಡ್ತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1154 

ಸಿ . ಆ . ಸು . ಇಲಾಖೆ (ಸೇವೆಗಳು - 2) 
( ೪೭೩ ) 


ಬಡ್ಡಿ 


೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 186 ಆಸೇವ 2010, ಬೆಂಗಳೂರು, ದಿನಾಂಕ: 19ನೇ ಜುಲೈ , 2010 . 
ಶ್ರೀ ಎಂ . ವಿ.ವೇದಮೂರ್ತಿ, ಕೆ. ಎ.ಎಸ್.(ಸೂಪರ್‌ ಟೈಂ ಸ್ಕೇಲ್), ಹಾಲಿ ನೇಮಕಾತಿ ನಿರೀಕ್ಷಣೆಯಲ್ಲಿ, ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಾರ್ಯದರ್ಶಿ , 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು. - ಶ್ರೀ ವಿ. ಯಶವಂತ್, ಕೆ.ಎ .ಎಸ್.(ಸೂಪರ್ ಟೈಂ ಸ್ಕೇಲ್) ಅಧಿಕಾರಿ, 
ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

- ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1155 

ಸಿ. ಆ. ಸು . ಇಲಾಖೆ (ಸೇವೆಗಳು - 2) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 89 ಆಸೇವ 2010 , ಬೆಂಗಳೂರು, ದಿನಾಂಕ: 23ನೇ ಜುಲೈ , 2010. 

ಸಂಖ್ಯೆ : ಸಿಆಸುಇ 60 ಆಸೇವ 2010. 
1) ಶ್ರೀ ಹೆಚ್ . ವಿ . ಆರಾಮಯ್ಯ , ಕೆ. ಎ . ಎಸ್.(ಆಯ್ಕೆ ಶ್ರೇಣಿ) ಅಧಿಕಾರಿ , ಇವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : 
ಸಿಆಸುಇ 92 ಆಸೇವ 2009 , ದಿನಾಂಕ:12 - 01 -2010 ರಲ್ಲಿ ಕೆ. ಎ .ಎಸ್. ಸಮೂಹ- ಎ (ಆಯ್ಕೆ ಶ್ರೇಣಿ) ವೃಂದಕ್ಕೆ ನೀಡಿರುವ 
ಸ್ಥಾನಪನ್ನ ಬಡ್ಡಿಯನ್ನು ಕರ್ನಾಟಕ ನಾಗರೀಕ ಸೇವೆಗಳು ( ಆರ್. ಪಿ . ಪಿ . ಪಿ ) ನಿಯಮಗಳು 1978 ರ ನಿಯಮ 2 ( 1) ( ಎ) 
ರನ್ವಯ ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಹೆಚ್ . ಕುದ್ರಿಮೋತಿ, ಇವರಿಗೆ ಕೆ.ಎ. ಎಸ್ . ಆಯ್ಕೆ ಶ್ರೇಣಿ ವೃಂದಕ್ಕೆ ಬಡ್ತಿ 
ನೀಡಿದ ದಿನಾಂಕ : 10 - 01 - 2005 ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ಬಡ್ತಿ ನೀಡಿದೆ. 

- 2 ) ಶ್ರೀ ಶಿವಬಸವಯ್ಯ , ಕೆ. ಎ . ಎಸ್ .( ಆಯ್ಕೆ ಶ್ರೇಣಿ) ಅಧಿಕಾರಿ , ಇವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 
13 ಆಸೇವ 2009 , ದಿನಾಂಕ:09 - 07 - 2009 ರಲ್ಲಿ ಕೆ. ಎ. ಎಸ್ . ಸಮೂಹ- ಎ ( ಆಯ್ಕೆ ಶ್ರೇಣಿ) ವೃಂದಕ್ಕೆ ನೀಡಿರುವ 
ಸ್ಥಾನಪನ್ನ ಬಡ್ಡಿಯನ್ನು ಕರ್ನಾಟಕ ನಾಗರೀಕ ಸೇವೆಗಳು ( ಆರ್. ಪಿ. ಪಿ. ಪಿ) ನಿಯಮಗಳು 1978 ರ ನಿಯಮ 2( 1) ( ಎ ) 
ರನ್ವಯ ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ . ಮಿರ್ಜಾ ಅಕ್ಷರುಲ್ಲ, ಇವರಿಗೆ ಕೆ . ಎ . ಎಸ್ . ಆಯ್ಕೆ ಶ್ರೇ 
ನೀಡಿದ ದಿನಾಂಕ: 28 - 08 -2008 ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ಬಡ್ತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1156 

ಸಿ . ಆ . ಸು . ಇಲಾಖೆ ( ಸೇವೆಗಳು - 2 ) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 368: ಸಅಸೇ 2010, ಬೆಂಗಳೂರು, ದಿನಾಂಕ: 30ನೇ ಜುಲೈ 2010 . 

ಅಧಿಸೂಚನೆ * ಪಿಡಿ 86 ಎಸ್ ಎಸ್ ಎಂ 2008 , ದಿನಾಂಕ 15 - 07 - 2010ರಲ್ಲಿ ಆರ್ಥಿಕ ಮತ್ತು 
ಸಾಂಖ್ಯಿಕ ನಿರ್ದೆಶನಾಲಯದ ಉಪ ನಿರ್ದೇಶಕರುಗಳಿಗೆ ಜಂಟಿ ನಿರ್ದೆಶಕರ ವೃಂದಕ್ಕೆ ಬಡ್ತಿ ನೀಡಿ ಯೋಜನೆ 
ಇಲಾಖೆಯಲ್ಲಿ ಖಾಲಿಯಿರುವ ಹುದ್ದೆಗಳಿಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲು ಅವರುಗಳ ಸೇವೆಯನ್ನು ಸಿಆಸು 
ಇಲಾಖೆ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಅವರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗೆ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 
ಕ್ರ. ಸಂ | 

ಅಧಿಕಾರಿಯ ಹೆಸರು | ಮರು ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ 
| ಡಾ || ಬಿ. ಜಾನಕಿರಾಮ್, ಉಪ ನಿರ್ದೇಶಕರು, ( ಜಂಟಿ ನಿರ್ದೆಶಕರು, ಪಿಎಫ್ ಆರ್ ವಿಭಾಗ, 
ಪಿಎಫ್ ಆರ್ ವಿಭಾಗ, ಯೋಜನೆ, 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ – ಖಾಲಿ ಹುದ್ದೆ 
ಸಾಂಖ್ಯಿಕ ಇಲಾಖೆ 
ಶ್ರೀ . ಎಂ . ಮಾದೇಶು, 

ಜಂಟಿ ನಿರ್ದೆಶಕರು, ಮೌಲ್ಯಮಾಪನ ವಿಭಾಗ, 
ಉಪ ನಿರ್ದೇಶಕರು, ( ಸಾಂಖ್ಯಿಕ) ಅಬಕಾರಿ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಆಯುಕ್ತರ ಕಛೇರಿ, ಬೆಂಗಳೂರು 

ಸಾಂಖ್ಯಿಕ ಇಲಾಖೆ - ಶ್ರೀ ಎನ್. ಮಾಧುರಾಮ್ 

ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1157 

ಸಿ. ಆ. ಸು ಇಲಾಖೆ (ಸೇವೆಗಳು - 3) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

೪೭೫ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 368 ಸಅಸೇ 2010, ಬೆಂಗಳೂರು, ದಿನಾಂಕ: 30ನೇ ಜುಲೈ , 2010. 

ಅಧಿಸೂಚನೆ ಸಂಖ್ಯೆ : “ಪಿಡಿ 59 ಎಸ್ . ಎಸ್ . ಎಂ 2009 ", ದಿನಾಂಕ 15 - 07 - 2010ರಲ್ಲಿ 
ಶ್ರೀ ಎ . ಎಫ್ , ಕಾರವಾರ, ಉಪ ನಿರ್ದೇಶಕರು , ಯೋಜನಾ ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ 
ಪಂಚಾಯತ್ , ಚಿಕ್ಕಬಳ್ಳಾಪುರ ( ಹುದ್ದೆಯ ಸ್ಥಳ ನಿಯುಕ್ತಿ ಆದೇಶದಲ್ಲಿರುವ- ಹಾಲಿ ವಾಣಿಜ್ಯ ತೆರಿಗೆ ಇಲಾಖೆ, ಬೆಂಗಳೂರು), 
ಇವರನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಯೋಜನಾ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ 
ಪಿಎಫ್ ಆರ್ ವಿಭಾಗದ ಉಪ ನಿರ್ದೆಶಕರು - ಡಾ|| ಬಿ. ಜಾನಕಿರಾಮ್, ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ಸಿಆಸು ಇಲಾಖೆ ವಶಕ್ಕೆ ನೀಡಲಾಗಿದೆ . ಇದರನ್ವಯ ಶ್ರೀ ಎ.ಎಫ್ . ಕಾರವಾರ, 
ಉಪ ನಿರ್ದೆಶಕರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಸರ್ಕಾರ 
ಸಚಿವಾಲಯದ ಯೋಜನಾ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಪಿಎಫ್‌ಆರ್ ವಿಭಾಗದ ಉಪ 
ನಿರ್ದೆಶಕರು - ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1158 

ಸಿ. ಆ . ಸು ಇಲಾಖೆ (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 210 ಸಿಶಾಸೇ 2010 , ಬೆಂಗಳೂರು, ದಿನಾಂಕ: 29ನೇ ಜುಲೈ , 2010 
2011ನೇ ಸಾಲಿನಲ್ಲಿ 60 ವರ್ಷ ವಯೋಮಿತಿಯು ಪೂರ್ಣಗೊಳ್ಳಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ ಈ 
ಕೆಳಕಂಡ ಶಾಖಾಧಿಕಾರಿಗಳು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳ ಅಪರಾಹ್ನದಿಂದ ಜಾರಿಗೆ 
ಬರುವಂತೆ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಲಿರುವರು. 
ಕ್ರಮ ಶಾಖಾಧಿಕಾರಿಯ ಹೆಸರು ಮತ್ತು 

| ನಿವೃತ್ತರಾಗಲಿರುವ | 

ಜನ್ಮ ದಿನಾಂಕ | ನಿವೃತ್ತರಾಗಲಿ 
ಸಂಖ್ಯೆ ಕಾರ್ಯ ನಿರ್ವಹಿಸುತ್ತಿರುವ ಇಲಾಖೆ 

ದಿನಾಂಕ 
ಶ್ರೀ /ಶ್ರೀಮತಿ 
ಎಸ್. ರಾಜೇಂದ್ರನ್ , ಆರ್ಥಿಕ ಇಲಾಖೆ. 

| 05 - 01 - 1951 | 31 - 01 - 2011 
2. ಎಸ್ . ಕ್ಯೂ . ಅನ್ವರುದ್ದೀನ್, ಜಲಸಂಪನ್ಮೂಲ ಇಲಾಖೆ. 11 - 02 - 1951 | 28 - 02 - 2011 
3. | ಸಿ. ಎಸ್ . ಉಮಾ, ಆರ್ಥಿಕ ಇಲಾಖೆ. 

| 06 - 03 - 1951 | 31 - 03 - 2011 
ಮುನಿರಾಜು, ಸಿಆಸು ಇಲಾಖೆ ( ಮಾಹಿತಿ ಕೇಂದ್ರ) 

08 - 03 - 1951 31 - 03 - 2011 
ಪಿ.ಎಸ್. ದೇವಕಿ, ಸಿಆಸು ಇಲಾಖೆ (ಕಾರ್ಯಾಧ್ಯಯನ) 08 - 04 - 1951 30 - 04 - 2011 
ಪಿ .ಎಸ್. ರಾಣಿ, ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 

09 - 04 - 1951 | 30 - 04 - 2011 
( ಪರಿಸರ - ಬಿ ) 
ರುಕ್ಕಿಣಿಯಮ್ಮ (ಅಮಾನತ್ತಿನಲ್ಲಿ) 

10 - 05 - 1951 | | 31 - 05 - 2011 
ರವಿಕುಮಾರ್ ಸಿ ., ಶಿಕ್ಷಣ ಇಲಾಖೆ . 

26 - 05 - 1951 31 - 05 - 2011 
ಪಿ .ಕೆ. ಬಡಿಗಣ್ಣನವರ್, ಸಿಆಸು ಇಲಾಖೆ ( ಜನಸ್ಪಂದನ ಕೋಶ) | 02 - 06 - 1951 | 30 - 06 - 2011 | 
ಎ . ಎಂ . ಮಹಾದೇವಮೂರ್ತಿ, ಸಹಕಾರ ಇಲಾಖೆ. 

05 - 06 - 1951 30 - 06 - 2011 
ಕೆ. ಭವಾನಿ, ಆಹಾರ, ನಾಗರೀಕ ಸರಬರಾಜು ಹಾಗೂ 

10 - 06 - 1951 | 30 - 06 - 2011 
ಗ್ರಾಹಕರ ವ್ಯವಹಾರಗಳ ಇಲಾಖೆ, 
ಪಿ . ಸೋಮಣ್ಣ, ಆಹಾರ , ನಾಗರೀಕ ಸರಬರಾಜು ಹಾಗೂ 

10 - 06 - 1951 | 30 - 06 - 2011 
ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಪ್ರಭಾಕರ, ಸಿಆಸು ಇಲಾಖೆ ( ಸಿಬ್ಬಂದಿ -1) 

05 - 07 - 1951 | 31 - 07 - 2011 
ಬಿ .ಆರ್‌. ರಾಜ್‌ಗೋಪಾಲ್, ಸಿಆಸು ಇಲಾಖೆ 

12 - 07 -1951 | 31 - 07 - 2011 
( ರಾಜಕೀಯ ವಿಶ್ರಾಂತಿ ವೇತನ - 2 ) 
ಟಿ. ರಂಗನಾಥ್ , ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 

25 - 07 - 1951 | 31 - 07 - 2011 
ಇಲಾಖೆ. 


೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

ಭಾಗ - ೨ 
16 . | ಮಹ್ಮದ್ ಕಿಫಾಯತ್‌ಉಲ್ಲಾ, ಆರ್ಥಿಕ ಇಲಾಖೆ. 

| 05 - 09 - 1951 | 30 - 09 - 2011 
17. ಹೇಮಾ ಎಂ . ಕಟ್ಟಿ, ಒಳಾಡಳಿತ ಇಲಾಖೆ ( ಮರ) | 17 -10 -1951 | 31 -10 - 2011 
ಡಿ . ದೇವಣ್ಣ, ಆರ್ಥಿಕ ಇಲಾಖೆ ( ವಿಶ್ರಾಂತಿ ವೇತನ - 1) 

27 - 10 - 1951 31 - 10 - 2011 
19 . | ಎಂ . ರಾಮಚಂದ್ರ, ಲೋಕೋಪಯೋಗಿ ಇಲಾಖೆ ( ಕಟ್ಟಡಗಳು) | 01 - 12 - 1951 | 30 - 11 - 2011 

ಶಾಂತಪ್ಪ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
20. 

04 - 12 - 1951 31 - 12 - 2011 
ಇಲಾಖೆ (ಸ್ವೀಮರ) | 
ಎಂ . ಸಿ. ಕೃಷ್ಣಕುಮಾರಿ, ಯೋಜನಾ ಇಲಾಖೆ. 

16 - 12 - 1951 | 31 - 12 - 2011 
ಚಂದ್ರಶೇಖರ್‌ ಎ. ಸಿ., ಒಳಾಡಳಿತ ಇಲಾಖೆ ( ಆಂತರಿಕ ಆರ್ಥಿಕ 

25 - 12 - 1951 | 31 - 12 - 2011 
ಸಲಹೆಗಾರರ ಶಾಖೆ) 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಎನ್. ಕೃಷ್ಣಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1159 

ಸಿ. ಆ. ಸು ಇಲಾಖೆ ( ಸಿಬ್ಬಂದಿ ) 
PERSONNEL & ADMINISTRATIVE REFORMS SECRETARIAT 

NOTIFICATION 
No. DPAR 450 SAS 2010 , Bangalore, Dated 31st July , 2010 
The Additional Chief Secretary to Government, Urban Development Department is placed in 
additional charge of the post of Chairman , Karnataka Urban Infrastructure Development and Finance 
Corporation , vice Sri A .K .M .Nayak , IAS , retiring on superannuation on 31- 07- 2010 . 

The Secretary to Government, Commerce & Industries Department (Mines, SSI & Textiles) is 
placed in additional charge of the post of Managing Director, Karnataka State Handicrafts Development 
Corporation , vice Sri Lukose Vallatharai, IAS , retiring on superannuation on 31 -07 -2010 . 

By Order and in the Name of the Governor of Karnataka , 

K .G . ANANTHA, 

Under Secretary to Government, 
P . R . 1160 

DP & AR (Services-I) 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಒ 103 ಸಿಎನ್ಎಸ್ 2010, ಬೆಂಗಳೂರು, ದಿನಾಂಕ: 27ನೇ ಜುಲೈ , 2010 . 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ 
ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 29ರ ಉಪ ಪ್ರಕರಣ(1) ರ 
ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ವೀರಪ್ಪ ಫಕೀರಪ್ಪ ದೊಡ್ಡಮನಿ, ಸಾ : 
ಸಾಂವಸಗಿ, ಹಾನಗಲ್ ತಾಲ್ಲೂಕು, ಹಾವೇರಿ ಜಿಲ್ಲೆ, ಇವರನ್ನು ಹಾವೇರಿ ಜಿಲ್ಲೆ ಹಾನಗಲ್ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ 
ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಹಾನಗಲ್ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್.ಎಸ್. ನೂಲಿ, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 

- ಸರ್ಕಾರದ ಜಂಟಿ ಕಾರ್ಯದರ್ಶಿ , 
ಪಿ . ಆರ್ . 1161 

ಸಹಕಾರ ಇಲಾಖೆ. 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 89 ಸ್ವೀಮರ 2009, ಬೆಂಗಳೂರು, ದಿನಾಂಕ: 27ನೇ ಜುಲೈ , 2010. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಅಧ್ಯಾಯ - II ರ ನಿಯಮ 
(7) ರನ್ವಯ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಯ ಕ್ಷೇತ್ರೀಯ ಇಲಾಖೆಗಳು ಹಾಗೂ ನಿಗಮ / ಮಂಡಳಿಗಳ 
ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಟೆಂಡರ್‌ಗಳನ್ನು ಪ್ರಕಟಿಸುವ ಸಲುವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಾರ್ತಾ 


2007 – 9 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

$ 22 
ಇಲಾಖೆಯ ಉಪ ಕಾರ್ಯದರ್ಶಿಯವರನ್ನು ಟೆಂಡರ್ ಬುಲೆಟಿನ್ ಅಧಿಕಾರಿಯನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

wo.t. 230 .00Z 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
.GO “. 1162 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. 


HIGH COURT OF KARNATAKA 

NOTIFICATION 
No . GOB (l) 3 /2010 , Bangalore, Dated 29th July , 2010 
The following transfer and postings of officers of Judicial Department in the cadre of Civil Judge, 
are ordered in the interest of public service , to take effect immediately : 
Si. 

Name of the Officer Present charge Charge to which posted 
No. 


01 


Smt. S . Shyamala 


Prl. Civil Judge , MANDYA , 
(Vacant Post) 


Addl. Civil Judge 
and JMFC , 
MANDYA , 
IV Addl. Civil 
Judge , BELGAUM . 


Sri.Ramesh Durugappa 
Ekbote 
Sri Rajendrakumar K .M . 


Prl. Civil Judge, 
KARKALA , (Vacant Post) 


| Addl. Civil Judge, 
MANGALORE 


Sri Satish J. Bali 


Smt. K . Srividya 


Il Addl. Civil Judge, 
MANGALORE 
III Addl. Civil Judge 
and JMFC , 
MANGALORE 


Sri Devendra Pandith 


Smt. Hullur Hemalatha 
Basappa 


II Addl. Civil Judge 
and JMFC , II Court, 
GADAG 
Addl. Civil Judge 
and JMFC , 
KUNDAPUR 
Addl. Civil judge 
and JMFC , 
CHINTAMANI 
Addl. Civil Judge 
and JMFC , 
HUMNABAD 


Sri Prakash Nayak 


Sri Prakash 
Channappa Kurubett 


Civil Judge and JMFC , 
BAILHONGAL 
(Vacant Post ) 
Prl. Civil Judge & JMFC , 
SAGAR ( Vacant Post) 
| Addl. Civil Judge, 
MANGALORE (Vice Sri 
Rajendrakumar K . M . 
transferred ) 
Civil Judge and JMFC , 
NANJANGUD , 
(Vacant post) 
Prl. Civil Judge , 
KUNDAPUR 
(Vacant post) 
Prl. Civil Judge and 
JMFC , CHINTAMANI, 
(Vacant Post) 
Addl. Civil Judge and 
JMFC , ARASIKERE 
(Vice Smt. Yasmeen 
Parveen Ladkhan 
(transferred ) 
Civil Judge and JMFC , 
GOKAK (Vacant Post) 
Civil Judge and JMFC , 
MALUR ( Vacant Post) 
Civil Judge and JMFC , 
HOLALKERE , (Vacant 
Post) 
Addl. Civil Judge and 
JMFC , KUMTA , 
(Vacant Post) 
Addl. Civil Judge and 
JMFC , ARASIKERE, 
( Vacant Post) 


Sri Jeevanrao 
Vasantrao Kulkarni 
Sri Umesh S . Atnure 


Addl. Civil Judge 
and JMFC , GOKAK 
Addl. Civil Judge, 
MALUR 
Addl. Civil Judge, 
HOLALKERE 


SriMallikarjuna 
Appasaheb Ambi @ Ambli 


Smt. Sujata Sidagouda 
Patil 


Addl. Civil Judge 
and JMFC , 
KADUR . 
Addl. Civil Judge 
and JMFC , 
ARASIKERE 


Smt. Yasmin Parveen 
Ladkhan 


820 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 


2007 – 9 


Smt. Geethanjali G . 


II Addl. Civil Judge , 
KUNDAPURA 


Addl. Civil Judge and 
JMFC , KUNDAPURA 
(Vice Smt. Hullur 
Hemalatha Basappa 
transferred) 
Addl. Civil Judge , MALUR . 
( vice Sri Umesh S . 
Atnure - transferred) 


16 


Smt. Zaibunnisa 


II Addl. Civil Judge 
and JMFC ,MALUR 


Smt. Nagamani V . 


Addl. Civil Judge 
and JMFC , 
KARKALA 
II Addl. Civil Judge , 
KARKALA 


18 


Smt. Shubha 


19 


SriGirisha B .K 


IV Addl. Civil Judge 
and JMFC , 
MANGALORE . 


20 


Sri Raghavendra D . 


Civil Judge and 
JMFC ., 
THIRTHAHALLI 


Sri Saheel Ahmed 
Shamshuddin 
Kunnibhavi 


Civil Judge and 
JMFC ., 
YELANDUR . 


Sri. Chandragouda 
Shivanagouda 
Shivanagoudra 


Addl.,Civil Judge 
And JMFC ., 
BELTHANGADY. 


Addl. Civil Judge and 
JMFC , GOWRIBIDANUR , 
(Vancant Post) 
II Addl. Civil Judge , 
KUNDAPURA 
(Vice . Smt. Geethanjali.G . 

- transferred ) 
| || Addl. Civil Judge, 
MANGALORE. 
( Vice Sri,Satish J.Bali 
transferred ) 
Addl., Civil Judge and 
JMFC ., 
THIRTHAHALLI, 
(newly created court vide 
G . O No.LAW 47 LCE 
2004 DT . 23. 06. 05) 
|| Addl. Civil Judge and 
JMFC . III Court , HASSAN . 
( Vice Smt. Roopa K . 
transferred) 
Civil Judge 
and JMFC , 
THIRTHAHALLI., 
(Vice Sri Raghavendra D . 
transferred ) 
III Addl. Civil Judge 
and JMFC .,HASSAN . 
(newly created Court vide 
G . O No.LAW 47 LCE 
2004 dt. 23- 06- 05) 
Addl.Civil Judge and 
JMFC .,GOKAK 
(Vice Sri J. V .Kulkarni - 
btransfrred ) 
IV Addl. Civil Judge . 
BELGAUM . (Vice Sri 
R . D . Ekbote -transferred ) 
Addl. Civil Judge and 
JMFC , BHATKAL . 
(Vacant post) 
III Addl. Civil Judge & 
JMFC .,BHADRAVATHI., 
(newly created court vide 
G . O NO,LAW 47 ICE 2004 
dt. 23. 06 .05) 
Addl, Civil Judge and 
JMFC , MANDAYA . 
(Vice Smt. S . Shyamala 
transferred ) 


Smt.Roopa K . 


II Addl. Civil Judge 
and JMFC ., III 
Court, 
HASSAN 


24 


Sri Bhola Pandit. 


Addl. Civil Judge , 
HIRIYUR 


Sri Aravind 
Saibanna Hagaragi 


Addl. Civil Judge 
and JMFC ., 
GUBBI 
Civil Judge and 
JMFC , JAGALUR . 


Sri Nitin 
Yeshwanth Rao . 


Sri Madhusudhana 
D .K . 


Add , Civil Judge 
and JMFC ., 
MUDIGERE . 


Sri Manjunatha K .P . 


Civil Judge and 
JMFC , 
SRINGERI. 


220 - 9 


$ 26 


30 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೨, ೨೦೧೦ 
Smt. Bharathi M . 

V Addl. Civil Judge | III Addl. Civil Judge and 
and JMFC , 

JMFC ., MANGALORE . 
MANGALORE 

(Vice Smt. K . Srividya 

transferred ) 
Sri Chandrashekhar B . C . Addl. Civil Judge Addl. Civil Judge and 

and JMFC ., 

JMFC ., CHINTAMANI. 
CHALLAKERE (Vice Sri Prakash Nayak 

transferred) 
Sri Raju M . 

Addl. Civil Judge, Il Addl. Civil Judge & 
SRINIVASAPURA JMFC ., MALUR ( Vice 

Smt. Zaibunnisa 
transferred ) 


31 


By Order of the High Court, 

R . B . BUDIHAL 
P . R . 1163 

Registrar General. 
NOTIFICATION 
No . GOB (l) 3 /2010 , Bangalore , Dated 27th July , 2010 
The following transfer and postings of officers of Judicial Department in the cadre of Civil Judge , 
are ordered in the interest of public service , to take effect immediately : 
Sl. Name and Designation of the 

Charge to which posted 
officer 
2 

3 
Smt. Pallavi. R ., Civil Judge and Civil Judge and JMFC ., HALIYAL , 
JMFC . ll Court, KARWAR . 

(Vice Sri Shrinivas H . Budarpur -transferred ) 
Sri. Shrinivas H . Budarpur, Civil Civil Judge and JMFC .Il Court, KARWAR . 
Judge and JMFC , HALIYAL . (Vice Smt. Pallavi R - transferred ) 


No . 


days from 2 IV Addl. District and Sessiulbarga ,during the above arala, is re- posted to 


By Order of the High Court, 

R . B . BUDIHAL , 
P . R . 1164 

Registrar General 
NOTIFICATION 
No. GOB ( ) 19( 187)/ 2010 , Bangalore , Dated 28th July , 2010 
The Distirct and Sessions Judge , Haveri, is concurrently appointed as the Presiding Officer , 
Fast Track Court, Haveri, during the leave period of Sri G .N . Sreekantaiah , Presiding Officer, Fast Track 
Court , Haveri. 

By Order of the High Court, 
P . R . 1165 

Registrar ( Judicial) 
NOTIFICATION 
No . GOB (I) 19 (177 )/ 2010 , Bangalore , Dated 31st July , 2010 
Sri H . Y . Vasanthkumar, Presiding Officer, FTC -I, Gulbarga, is granted Earned Leave for 10 
days from 29 -05 - 2010 to 07 -06 -2010 (bdi), on Private Affairs . 

The IV Addl. District and Sessions Judge , Gulbarga , has been placed in additional charge of the 
court of the Presiding Officer, FTC -I, Gulbarga , during the above said leave period . 

Sri H . Y . Vasanthkumar, Presiding Officer , FTC -I, Gulbarga , is re -posted to the same post on 
expiry of the above said leave period . 

By Order of the High Court, 
P . R . 1166 

Deputy Registrar 
NOTIFICATION 
No . GOB (1) 19 (264)/ 2010 , Bangalore , Dated 31st July , 2010 
Sri Lekkadappa B . Jambigi, Presiding Officer, Fast Track Court-II, Koppal, is granted Earned 
Leave for 45 days from 04 -06 - 2010 to 18 - 07 - 2010 (bdi), on MedicalGrounds . 

The Presiding Officer, Fast Track Court -l, Koppal, has been placed in additional charge of the 
court of the Presiding Officer, Fast Track Court- II, Koppal, during the above said leave period . 

Sri Lekkadappa B . Jambigi, Presiding Officer, Fast Track Court-II, Koppal, is re -posted to the 
same post on expiry of the above said leave period . 

By Order of the High Court, 
P .R . 1167 

Deputy Registrar 


Yoo 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 


XJ88 - 9 


| Add . Vsion 06 - 06 -2010 am 06 -2010 to 19-06 -2 


Sri U.M. Adigo:16 to 11-06-27e Affairs . 1. Tumkur, 


12 days from 05 -06 -2010 residing Officer, Fastingalore, Dated 31st July, 


NOTIFICATION 
No . GOB (1) 19 (246 )/2010 , Bangalore , Dated 31st July , 2010 
Sri V . B . Suryavanshi, Presiding Officer, Fast Track Court- II , Bijapur, is granted Earned Leave 
for 12 days from 31 -05 - 2010 to 11 -06 - 2010 (bdi), prefixing and suffixing the General Holidays on 
30 -05 - 2010 , 12 - 06 - 2010 and 13 - 06 - 2010 , on Private Affairs . 

The Prl . Senior Civil Judge and CJM ., Bijapur, has been placed in additional charge of the court 
of the Presiding Officer, Fast Track Court - II , Bijapur, during the above said leave period . 

Sri V . B . Suryavanshi, Presiding Officer, Fast Track Court- II , Bijapur, is re -posted to the same 
post on expiry of the above said leave period . 

By Order of the High Court, 
P .R . 1168 

Deputy Registrar 
NOTIFICATION 
No. GOB (1) 19 ( 109 )/2010 , Bangalore , Dated 31st July , 2010 
Sri G . D . Narasimha Murthy, III Addl. District and Sessions Judge , D . K . Mangalore , is granted 
Earned Leave for 13 days from 07 - 06 - 2010 to 19 -06 - 2010 (bdi), with permission to prefix and suffix the 
GeneralHolidays on 06 - 06 - 2010 and 20 - 06 - 2010 , on Private Affairs . 

Addl. District and Sessions Judge , D . K . Mangalore , has been placed in additional charge of 
the court of III Addl. District and Sessions Judge , D .K . Mangalore , during the above said leave period . 

Sri G . D . Narasimha Murthy , III Addl. District and Sessions Judge , D .K . Mangalore , is re - posted 
to the same post on expiry of the above said leave period. 

By Order of the High Court , 
P. R . 1169 

Deputy Registrar 
NOTIFICATION 
No . GOB (1) 19 (223 )/2010 , Bangalore , Dated 31st July , 2010 
Sri U .M . Adiga , Presiding Officer, Fast Track Court-l, Tumkur , is granted Earned Leave for 
7 days from 05 - 06 - 2010 to 11-06 - 2010 (bdi), with permission to suffix the General Holidays on 
12 -06 - 2010 and 13 -06 - 2010 , on Private Affairs . 

The Presiding Officer, Fast Track Court- II , Tumkur, has been placed in additional charge of the 
court of the Presiding Officer, Fast Track Court-l, Tumkur, during the above said leave period . 

Sri U . M . Adiga , Presiding Officer , Fast Track Court-l, Tumkur, is re -posted to the same post on 
expiry of the above said leave period . 

By Order of the High Court , 
P .R . 1170 

Deputy Registrar 
NOTIFICATION 
No. GOB (l) 19 (458 )/2010 , Bangalore , Dated 28th July , 2010 
Sri Kiran Kini, VIII Addl. Chief Metropolitan Magistrate , Bangalore , is granted Earned Leave for 
10 days from 01 -05 - 2010 to 10 - 05 - 2010 (bdi), on Private Affairs . 

The | Addl. Chief Metropolitan Magistrate , Bangalore , has been placed in additional charge of 
the court of the VIII Addl. Chief Metropolitan Magistrate , Bangalore , during the above said leave period . 

Sri Kiran Kini, VIII Addl. Chief Metropolitan Magistrate , Bangalore , is re - posted to the same post 
on expiry of the above said leave period . 

By Order of the High Court , 
P . R . 1171 

Deputy Registrar 
NOTIFICATION 
No. GOB (1) 19 (303)/2010 , Bangalore , Dated 28th July , 2010 
Sri K . Prakasha , XV Addl. Judge , Court of Small Causes - cum -Addl. Chief Metropolitan 
Magistrate , Bangalore, is granted Earned Leave for 10 days from 03-05 -2010 to 12-05 -2010 (bdi), with 
permission to prefix the General Holidays on 01- 05 - 2010 and 02 -05 - 2010 , on Private Affairs . 

The IX Addl. Judge , Court of Small Causes, Bangalore , from 03-05 - 2010 to 09-05 - 2010 and 
XX Addl. Judge , Court of Small Causes and XVIII Addl. Chief Metropolitan Magistrate , Bangalore , from 
10 -05 - 2010 to 12 - 05 - 2010 have been placed in additional charge of the court of the XV Addl. Judge, 
Court of Small Causes -cum -Addl. Chief Metropolitan Magistrate , Bangalore . 

Sri K . Prakasha , XV Addl. Judge , Court of Small Causes-cum -Addl. Chief Metropolitan 
Magistrate , Bangalore , is re-posted to the same post on expiry of the above said leave period . 

By Order of the High Court, 
P . R . 1172 

Deputy Registrar 


2000 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨, ೨೦೧೦ 


peso 


NOTIFICATION 
No . GOB (l) 19 (312 )/2010 , Bangalore, Dated 28th July , 2010 
Smt. A .K . Naveen Kumari, XXIII Addl. Judge , Court of Small Causes and XXI. Addl. Chief 
Metropolitan Magistrate , Bangalore , is granted Earned Leave for 10 days from 28 -04 -2010 to 07 -05 
2010 (bdi), with permission to suffix the General Holidays on 08 - 05- 2010 and 09-05 - 2010 , on Private 
Affairs . 

The XXII Addl. Judge , Court of Small Causes and XX Addl. Chief Metropolitan Magistrate , 
Bangalore , has been placed in additional charge of the court of XXIII Addl. Judge , Court of Small 
Causes and XXIAddl. Chief Metropolitan Magistrate , Bangalore , during the above said period . 

Smt. A .K . Naveen Kumari, XXIII Addl. Judge , Court of Small Causes and XXI. Addl. Chief 
Metropolitan Magistrate , Bangalore , is re -posted to the same post on expiry of the above said leave 
period . 

By Order of the High Court , 
P .R . 1173 

Deputy Registrar 


NOTIFICATION 
No. GOB (I) 19 (236 )/ 2010 , Bangalore , Dated 20th July , 2010 
Sri. Shivanagowda, Presiding Officer, Fast Track Court-Il, Tumkur, is granted Earned Leave for 
09 days from 01- 04 - 2010 to 09-04 - 2010 (bdi), with permission to suffix the General Holidays on 
10 -04 - 2010 and 11 -04 - 2010 , on Private Affairs . 

The Presiding Officer, Fast Track Court - IV , Tumkur, has been placed in additional charge of the 
Fast Track Court - II , Tumkur , during the above said period . 

Sri Shivanagowda, Presiding Officer , Fast Track Court-II, Tumkur, is re -posted to the same post 
on expiry of the above said leave period . 

By Order of the High Court , 
P . R . 1174 

Deputy Registrar. 
NOTIFICATION 
No . GOB (1) 19( 245)/ 2010 , Bangalore , Dated 27th July, 2010 
Sri. A . S . Sadalge , Presiding Officer, Fast Track Court - II , Shimoga , is granted Earned Leave for 
11 days from 01 -06 - 2010 to 11-06 - 2010 (bdi), with permission to suffix the General Holidays on 
12 - 06 - 2010 and 13 - 06 - 2010 , on Private Affairs . 

The Presiding Officer, Fast Track Court-l, Shimoga , has been placed in additional charge of the 
Fast Track Court- II, Shimoga , during the above said leave period . 

Sri A . S . Sadalge, Presiding Officer, Fast Track Court- II, Shimoga , is re -posted to the same post 
on expiry of the above said leave period . 


By Order of the High Court, 
P. R . 1175 

Deputy Registrar. 
NOTIFICATION 
No . GOB (1) 19 (475 )/ 2010 , Bangalore , Dated 20th July , 2010 
Sri. S . Nirmala Devi, Senior Civil Judge , Kundapura , is granted Earned Leave for 10 days from 
27 -05 - 2010 to 05 -06 - 2010 (bdi), with permission to suffix the General Holidays on 06 - 06 - 2010 on 
Private Affairs . 

The Addl. Civil Judge and JMFC .,Kundapura, has been placed in additional charge of the court 
of the Senior Civil Judge , Kundapura , during the above said period . 

Smt. S . Nirmala Devi, Senior Civil Judge , Kundapura , is re -posted to the same post on expiry of 
the above said leave period . 


P .R . 1176 


By Order of the High Court, 

Deputy Registrar. 


NOTIFICATION 
No . GOB (1) 19 (795 )/ 2010 , Bangalore , Dated 21st July , 2010 
Sri Prakash V . the then Civil Judge and JMFC ., Belur, presently working as Civil Judge and 
JMFC ., Jewargi, is granted Paternity Leave for 15 days from 10 - 05 -2010 to 24 -05 - 2010 (bdi). 

The Civil Judge and JMFC ., Sakaleshpura , has been placed in additional charge of the Civil 
Judge and JMFC ., Belur, during the above said period . 


$ 09 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 


2008 – 9 


Sri Prakash V . the then Civil Judge and JMFC ., Belur, presently working as Civil Judge and 
JMFC ., Jewargi, is re - posted to the same post on expiry of the above said leave period . 


Sri B. Addl. Districer, Fast 7010 (bdi), on essions sulated 21st Jul 


By Order of the High Court, 
P . R . 1177 

Deputy Registrar . 
NOTIFICATION 
No . GOB (1) 19 ( 168 )/ 2010 , Bangalore , Dated 21st July , 2010 
Sri B . B . Belavigi, VI Addl. District and Sessions Judge , Belgaum , is granted Earned Leave for 
14 days from 10 - 05 - 2010 to 23-05 - 2010 (bdi), on MedicalGrounds. 

The Presiding Officer, Fast Track Court -I, Belgaum , has been placed in additional charge of the 
court of the VI Addl. District and Sessions Judge , Belgaum , during the above said period . 

Sri B .B . Belavigi, VI Addl. District and Sessions Judge , Belgaum , is re -posted to the same post 
on expiry of the above said leave period . 

By Order of the High Court, 
P . R . 1178 

Deputy Registrar. 
NOTIFICATION 
No. GOB (I) 19 ( 17 )/2010 , Bangalore , Dated 21st July , 2010 
Sri Narendra Kumar Gunaki, the then Presiding Officer, Industrial Tribunal , Bangalore , presently 
working as District and Sessions Judge , Udupi, is granted Earned Leave for 06 days from 17 -05 - 2010 
to 22 -05 -2010 (bdi),prefixing and suffixing General Holidays on 16 - 05 - 2010 and 23 - 05 - 2010 , on Private 
Affairs . 

The Presiding Officer, II Addl. Labour Court , Bangalore , has been placed in additional charge of 
the court of the Presiding Officer, Industrial Tribunal, Bangalore , during the above said period . 

Sri Narendra Kumar Gunaki, the then Presiding Officer, Industrial Tribunal , Bangalore , presently 
working as Prl. District and Sessions Judge , Udupi, is re - posted to the same post on expiry of the above 
said leave period . 

By Order of the High Court, 
P . R . 1179 

Deputy Registrar 
NOTIFICATION 
No. GOB(1) 19 (598 )/2010 , Bangalore, Dated 21st July , 2010 
Sri H .R . Ravikumar, I Addl. Civil Judge , Belgaum , is granted Paternity Leave for 15 days from 
12 -04 - 2010 to 26 -04 - 2010 (bdi). 

The ||| Addl. Civil Judge , Belgaum , has been placed in additional charge of the Addl. Civil 
Judge , Belgaum , during the above said period . 

Sri H .R . Ravikumar , 1 Addl. Civil Judge , Belgaum , is re -posted to the same post on expiry of the 
above said leave period . 

By Order of the High Court, 
P. R . 1180 

Deputy Registrar. 
NOTIFICATION 
No. GOB (1) 19 ( 351)/2010 , Bangalore , Dated 21st July , 2010 
Sri D . Veeranna , Senior Civil Judge and JMFC , Tarikere , is granted Earned Leave for 10 days 
from 31 -05 -2010 to 09 -06 - 2010 (bdi), with permission to prefix General Holiday on 30 -05 - 2010 on 
Private Affairs . 

The Senior Civil Judge , Kadur, has been placed in additional charge of the court of the Senior 
Civil Judge and JMFC ., Tarikere , during the above said period. 

Sri D . Veeranna , Senior Civil Judge and JMFC ., Tarikere , is re -posted to the same post on 
expiry of the above said leave period . 

By Order of the High Court, 
P .R . 1181 

Deputy Registrar . 
NOTIFICATION 
No. GOB (I) 19 ( 42 )/ 2010 , Bangalore , Dated 29th July , 2010 
The Il Addl. District and Sessions Judge , Bellary, is concurrently appointed as the Prl. District 
and Sessions Judge, Bellary , during the leave period of Sri K . Natarajan , Prl . District and Sessions 
Judge , Bellary , from 22 - 06 - 2010 to 01 -07 - 2010 (bdi). 

By Order of the High Court, 
P . R . 1182 

Registrar ( Judicial ) 


2007 – 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨, ೨೦೧೦ 


೪೮೩. 


NOTIFICATION 
No. GOB (1) 1 /2010 , Bangalore , Dated 30th July , 2010 
The Presiding Officer of the court of III Addl. District and Sessions Judge , Dharwad , is 
concurrently appointed as the Presiding Officer of the court of I| Addl. District and Sessions Judge, 
Dharwad (Vacant Court ), with immediate effect and until further orders . 

By Order of the High Court, 

R . B . BUDIHAL , 
P . R . 1183 

Registrar General. 
NOTIFICATION 
No. GOB (l) 3 /2010 , Bangalore , Dated 30th July , 2010 
The Presiding Officer of the court of Prl. Civil Judge and JMFC , Dharwad is concurrently 
appointed as the Presiding Officer of the court of Addl. Civil Judge and JMFC ., Dharwad , with 
immediate effect and until further orders . 

By Order of the High Court, 

R . B . BUDIHAL , 
P . R . 1184 

Registrar General. 
NOTIFICATION 
No. GOB ( ) 19 ( 163)/2010 , Bangalore , Dated 2nd August, 2010 
Sri S . R . Sindagi, Il Addl. City Civil and Sessions Judge, Bangalore , is granted Earned Leave 
for 10 days from 14 -06 - 2010 to 23 - 06 - 2010 (bdi), on Private Affairs . 

The X Addl. City Civil and Sessions Judge , Bangalore , has been placed in additional charge of 
the court of the II Addl. City Civil and Sessions Judge , Bangalore , during the above said leave period. 

Sri S . R . Sindagi, Il Addl. City Civil and Sessions Judge , Bangalore , is re - posted to the same 
post on expiry of the above said leave period . 

By Order of the High Court, 
P. R . 1185 

Deputy Registrar. 
NOTIFICATION 
No. GOB (1) 19 ( 181 )/ 2010 , Bangalore , Dated 2nd August, 2010 
Sri Suresh S . Kogilgeri , Presiding Officer, Fast Track Court- X , Bangalore , is granted Earned 
Leave for 11 days from 07 -06 - 2010 to 17 - 06 - 2010 (bdi), on Private Affairs . 

The Presiding Officer, Fast Track Court-IX , Bangalore , has been placed in additional charge of 
the Fast Track Court- X , Bangalore , during the above said leave period . 

Sri Suresh S . Kogilgeri , Presiding Officer , Fast Track Court -X , Bangalore , is re -posted to the 
same post on expiry of the above said leave period . 

By Order of the High Court, 
P . R . 1186 

Deputy Registrar. 
NOTIFICATION 
No . GOB (1) 19 ( 265 )/2010 , Bangalore , Dated 31st July , 2010 
Sri Mallikarjuna Goud , XXXVII Addl. City Civil and Sessions Judge, Bangalore , is granted 
Earned Leave for 9 days from 03 -06 - 2010 to 11 -06 - 2010 (bdi), suffixing the General Holidays on 12 - 06 
2010 and 13 - 06 -2010 , on Private Affairs. 

The Presiding Officer, Fast Track Court -XII , Bangalore , has been placed in additional charge of 
the court of XXXVII Addl. City Civil and Sessions Judge , Bangalore , during the above said leave period. 

Sri Mallikarjuna Goud , XXXVII Addl. City Civil and Sessions Judge , Bangalore , is re -posted to 
the same post on expiry of the above said leave period . 

By Order of the High Court, 
P . R . 1187 

Deputy Registrar. 
NOTIFICATION 
No. GOB (1) 19 (21)/2010 , Bangalore , Dated 2nd August, 2010 
Smt. K . S . Mudagal, Prl. District and Sessions Judge , Mandya , is granted Earned Leave for 10 
days from 25 -05 - 2010 to 03 -06 - 2010 (bdi), on Private Affairs. 

The Addl. District and Sessions Judge , Mandya , has been placed in additional charge of the 
court of the Prl . District and Sessions Judge , Mandya , during the above said leave period . 

Smt. K . S . Mudagal, Prl . District and Sessions Judge , Mandya, is re - posted to the same post on 
expiry of the above said leave period . 

By Order of the High Court, 
P . R . 1188 

Deputy Registrar. 


17-06-2010residing Ofricangalore, Dated 


808 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 


XƏ7 - 9 


NOTIFICATION 
No. GOB (1) 19( 121 )/2010 , Bangalore , Dated 2nd August, 2010 
Sri Rajendra Badamikar,IV Addl. District and Sessions Judge,Belgaum , is granted Earned 
Leave for 10 days from 27 -05 - 2010 to 05 - 06 - 2010 (bdi), on Private Affairs . 

The III Addl. District and Sessions Judge , Belgaum ,has been placed in additional charge of the 
court of the IV Addl. District and Sessions Judge , Belgaum ,during the above said leave period . 

Sri Rajendra Badamikar,IV Addl. District and Sessions Judge , Belgaum , is re - posted to the 
same post on expiry of the above said leave period . 

By Order of the High Court, 
P. R . 1189 

Deputy Registrar. 


NOTIFICATION 
No . GOB ( ) 19 ( 100 )/ 2010 , Bangalore , Dated 2nd August, 2010 
Sri Abdul Ajeez Nisisaheb Hakeem , III Addl. District and Sessions Judge,Belgaum , is granted 
Earned Leave for 10 days from 30 - 06 - 2010 to 09 -07 - 2010 (bdi), with permission to suffix the General 
Holidays on 10 .07 .2010 and 11 .07.2010 , on Private Affairs . 

The V Addl. District and Sessions Judge, Belgaum ,has been placed in additional charge of the 
court of the III Addl. District and Sessions Judge, Belgaum , during the above said leave period . 

Sri Abdul Ajeez Nisisaheb Hakeem , III Addl. District and Sessions Judge , Belgaum , is re 
posted to the same post on expiry of the above said leave period. 

By Order of the High Court , 
P . R . 1190 

Deputy Registrar. 


NOTIFICATION 
No. GOB (1) 19 (95 )/2010 , Bangalore , Dated 2nd August, 2010 
Sri D .R Venkatasudarshan , I| Addl. District and Sessions Judge , Gulbarga , is granted Earned 
Leave for 15 days from 10 -06 - 2010 to 24 -06 - 2010 (bdi), on Private Affairs . 

The IV Addl. District and Sessions Judge , Gulbarga ,has been placed in additional charge of the 
court of the II Addl. District and Sessions Judge , Gulbarga , during the above said leave period . 

Sri D .R Venkatasudarshan , I| Addl. District and Sessions Judge , Gulbarga , is re -posted to the 
same post on expiry of the above said leave period . 

By Order of the High Court , 
P .R . 1191 

Deputy Registrar. 


NOTIFICATION 
No. GOB (1) 19( 167 )/2010 , Bangalore , Dated 2nd August, 2010 
Sri H .M .Shivakumaraswamy, IX Addl. City Civil and Sessions Judge, Bangalore, is granted 
Earned Leave for 10 days from 02 - 06 - 2010 to 11 -06 - 2010 (bdi), with permission to suffix the General 
Holidays on 12 - 06 - 2010 and 13 -06 - 2010 , on Private Affairs . 

The XI Addl. City Civil and Session Judge, Bangalore , has been placed in additional charge of 
the court of the IX Addl. City Civil and Sessions Judge, Bangalore , during the above said leave period . 

Sri H . M . Shivakumaraswamy, IX Addl. City Civil and Sessions Judge, Bangalore , is re -posted 
to the same post on expiry of the above said leave period . 

By Order of the High Court, 
P .R . 1192 

Deputy Registrar . 


NOTIFICATION 
No. GOB (l) 19 ( 129 )/ 2010 , Bangalore , Dated 2nd August, 2010 
Sri N . S . Dafedar. XVII Addl. City Civil and Sessions Judge , Bangalore, is granted Earned 
Leave for 24 days from 21- 06 - 2010 to 14 -07 - 2010 (bdi), with permission to perfix General Holiday on 
20 - 06 - 2010 , on Private Affairs . 

The VIII Addl. City Civil and Session Judge, Bangalore , has been placed in additional charge of 
the court of the XVII Addl. City Civil and Sessions Judge , Bangalore , during the above said leave 
period . 


2007 – 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨, ೨೦೧೦ 


90598 


Sri N .S .Dafedar . XVII Addl. City Civil and Sessions Judge, Bangalore , is re -posted to the same 
post on expiry of the above said leave period . 

By Order of the High Court , 
P . R . 1193 

Deputy Registrar . 


NOTIFICATION 
No. GOB ( ) 19 (66 )/2010 , Bangalore , Dated 2nd August, 2010 
Sri Master RKGMM Mahaswamiji, 1 Addl. District and Sessions Judge , Bijapur, is granted 
Earned Leave for 08 days from 14 -06 -2010 to 21 -06 - 2010 (bdi),with Permission to Prefix the General 
Holidays on 12 .06 . 2010 and 13 .06 .2010 , on Private Affairs . 

The || Addl. District and Sessions Judge , Bijapur , has been placed in additional charge of the 
court of the I Addl. District and Sessions Judge, Bijapur, during the above said leave period . 

Sri Master RKGMM Mahaswamiji, Addl. District and Sessions Judge , Bijapur, is re -posted to 
the same post on expiry of the above said leave period . 

By Order of the High Court, 
P .R . 1194 

Deputy Registrar . 


court of the Adam . oing Officer, Fast Tozzo io, on Private Affaion to prefix and sufinted Earned 


NOTIFICATION 
No. GOB (1) 19 ( 106 )/2010 , Bangalore , Dated 3rd August, 2010 
Sri A .S . Bellunke , Addl. District and Sessions Judge , Mandya is granted Earned Leave for 
05 days from 07 -06 - 2010 to 11 - 06 - 2010 (bdi), with permission to prefix and suffix the General Holidays 
on 06 - 06 - 2010 , 12- 06 -2010 and 13 -06 -2010, on Private Affairs . 

The Presiding Officer, Fast Track Court -I Mandya , has been placed in additional charge of the 
court of the Addl. District and Sessions Judge , Mandya , during the above said leave period . 

Sri A .S . Bellunke, Addl. District and Sessions Judge ,Mandya , is re -posted to the same post on 
expiry of the above said leave period . 

By Order of the High Court, 
P . R . 1195 

Deputy Registrar. 
NOTIFICATION 
No . GOB (I) 19 ( 3 )/2010 , Bangalore , Dated 3rd August, 2010 
Sri Jeevan Rao R . Kulkarni, 1 Addl. District and Sessions Judge , Raichur, is granted Earned 
Leave for 10 days from 31 -05 - 2010 to 09-06 - 2010 (bdi), with permission to prefix General Holiday on 
30 -05 - 2010 on Private Affairs . 

The Presiding Officer, Fast Track Court-I, Raichur, has been placed in additional charge of the 
court of the I Addl. District and Sessions Judge , Raichur, during the above said leave period . 

Sri Jeevan Rao R . Kulkarni, | Addl. District and Sessions Judge , Raichur, is re -posted to the 
same post on expiry of the above said leave period . 

By Order of the High Court, 
P . R . 1196 

Deputy Registrar . 


NOTIFICATION 
No . GOB (l) 19 ( 174 )/2010 , Bangalore , Dated 3rd August, 2010 
Smt. Manjula , Il Addl. District and Sessions Judge , Kolar, is granted Earned Leave for 44 days 
from 17 -05 -2010 to 29 -06 - 2010 (bdi), on MedicalGrounds . 

The Addl. Senior Civil Judge and CJM , Kolar, from 17 -05 -2010 to till the Commencement of 
office hours on 24 .05 . 2010 and 1 Addl. District and Sessions Judge , Kolar, have been placed in 
additional charge of the court of the Il Addl. District and Sessions Judge , Kolar . 

Smt. Manjula , 11 Addl. District and Sessions Judge, Kolar, is re - posted to the same post on 
expiry of the above said leave period . 

By Order of the High Court, 
P .R . 1197 

Deputy Registrar 


Addl. District and Sudge ,Kolar 


NOTIFICATION 
No . GOB (I) 19 (34)/ 2010 , Bangalore, Dated 2nd August, 2010 
Sri John Michael Cunha, the then Prl. District and Sessions Judge , Dharwad , presently working 
as Presiding Officer , Karnataka State Transport Appellate Tribunal, Bangalore , is granted Earned leave 
for: 
1. 15 days from 05 .06 .2010 to 19.06 .2010(bdi) with permission to suffix General Holiday on 

20 .06 .2010 , on Private Affairs . 


೪೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 


200 - 9 


2 . 05 days from 05 .07 . 2010 to 09 .07 .2010 (bdi) with permission to prefix and suffix the General 

Holidays on 04 .07 . 2010 , 10 - 07 -2010 and 11 .07. 2010 , on Private Affairs . 

The Il Addl. District and Sessions Judge , Dharwad , has been placed in additional charge of the 
court of the Prl. District and Sessions Judge, Dharwad , during the above said leave period . 

Sri John Michael Cunha , the then Prl. District and Sessions Judge , Dharwad , presently working 
as Presiding Officer, Karnataka State Transport Appellate Tribunal, Bangalore, is re -posted to the same 
post on expiry of the above said leave period . 

By Order of the High Court , 
P . R . 1198 

Deputy Registrar 
NOTIFICATION 
No. GOB (l) 19 ( 32 )/2010 , Bangalore , Dated 2nd August, 2010 
Sri Sreenivas Harish Kumar, Prl. District and Sessions Judge , Bidar, is granted Earned Leave 
for 6 days from 31.05 . 2010 to 05 . 06 . 2010 (bdi) with permission to prefix GeneralHoliday on 30 .05 .2010 . 
on Private Affairs . 

The Addl. District and Sessions Judge , Bidar , has been placed in additional charge of the court of 
the Prl . District and Sessions Judge , Bidar, during the above said leave period . 

Sri Sreenivas Harish Kumar, Prl. District and Sessions Judge , Bidar, is re - posted to the same post 
on expiry of the above said leave period . 

By Order of the High Court, 
P . R . 1199 

Deputy Registrar 


NOTIFICATION 
No . GOB (0) 19 ( 366 )/2010 , Bangalore , Dated 21st July , 2010 
Sri M . Brungesh , XVI Addl. Chief Metropolitan Magistrate , Bangalore , is granted Earned Leave 
for 15 days from 01.05 .2010 to 15 .05 .2010 . (bdi), on Private Affairs . 

The XIII Addl. ChiefMetropolitan Magistrate , Bangalore , has been placed in additional charge of 
the court of the XVI Addl.ChiefMetropolitan Magistrate , Bangalore , during the above said period . 

Sri M . Brungesh , XVI Addl. Chief Metropolitan Magistrate , Bangalore , is re -posted to the same 
post on expiry of the above said leave period . 

By Order of the High Court, 
P . R . 1200 

Deputy Registrar 
in Bangalore Dated 20th July 2010 
No . GOB (I) 19 (63 )/ 2010 , Bangalore , Dated 20th July , 2010 
Sri V . Srishananda , I Addl. District and Sessions Judge, Gulbarga , is granted Earned Leave for 
10 days from 25 . 05 .2010 to 03 .06 .2010.(bdi), on Private Affairs. 

The III Addl. District and Sessions Judge , Gulbarga , has been placed in additional charge of the 
court of the I Addl. District and Sessions Judge , Gulbarga , during the above said period . 

Sri V . Srishananda , Addl. District and Sessions Judge, Gulbarga, is re -posted to the same 
post on expiry of the above said leave period . 

By Order of the High Court, 
P . R . 1201 

Deputy Registrar 


Addl. 9463)/2010OTIFICAT 


NOTIFICATION 
No . GOB (1) 19 (421 )/2010 , Bangalore , Dated 23rd July , 2010 
Sri S . T. Devaraja , XXII Addl. Judge , Court of Small Causes and XX Addl. Chief Metropolitan 
Magistrate , Bangalore , is granted Earned Leave for 13 days from 10 . 05 . 2010 to 22 .05 . 2010 .(bdi), with 
permission to suffix General Holiday on 23 -05 - 2010 , on Private Affairs . 

The XX Addl. Judge , Court of Small Causes and XVIII. Addl. Chief Metropolitan Magistrate , 
Bangalore , has been placed in additional charge of the court of the XXII Addl. Judge, Court of Small 
Causes and XX Addl. ChiefMetropolitan Magistrate , Bangalore, during the above said period . 

Sri S . T . Devaraja , XXII Addl. Judge , Court of Small Causes and XX Addl. Chief Metropolitan 
Magistrate , Bangalore , is re -posted to the same post on expiry of the above said leave period . 

By Order of the High Court , 
P .R . 1202 

Deputy Registrar 
NOTIFICATION 
No. GOB (1) 15 ( 128 )/2009 , Bangalore , Dated 31st July , 2010 
Sri . Eshappa K . Bhuthe , I| Addl. District and Sessions Judge , Davanagere , is permitted to 
surrender 30 days of Earned leave from 01- 08 -2010 to 30 -08 - 2010 (bdi). for the block period 2009- 10 . 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 


೪೮೭ 


The Officer shall be paid pay and allowances admissible for the period of leave so surrendered at 
the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 ( 2 ) of K . C . S .Rs. 

By Order of the High Court, 
P . R . 1203 

Deputy Registrar 
NOTIFICATION 
No. GOB (1) 19 (119 )/2010 , Bangalore, Dated 28th July , 2010 
Sri Basavaraj S . Sappannavar, III Addl. City Civil and Sessions Judge , Bangalore , is granted 
Earned Leave for 8 days from 14 .06 . 2010 to 21 .06 . 2010 .(bdi), with permission to prefix the General 
Holidays on 12 - 06 -2010 and 13 - 06 - 2010 on Private Affairs . 

The XXV Addl. City Civil and Sessions Judge , Bangalore , has been placed in additional charge of 
the court of the III Addl. City Civil and Sessions Judge, Bangalore , during the above said leave period . 

Sri Basavaraj S . Sappannavar, III Addl. City Civil and Sessions Judge , Bangalore , is re -posted 
to the same post on expiry of the above said leave period . 

By Order of the High Court, 
P . R . 1204 

Deputy Registrar . 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 75 ಪೊಸಿಪ 2009 , ಬೆಂಗಳೂರು, ದಿನಾಂಕ: 29ನೇ ಜುಲೈ, 2010 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರಡಿಯಲ್ಲಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ 
ಪೊಲೀಸ್ ( ಸಿವಿಲ್) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರುವ/ಪೊಲೀಸ್ ಇನ್ಸ್ಪೆಕ್ಟರ್ ( ಸಿವಿಲ್) ಹುದ್ದೆಯಲ್ಲಿರುವ ಈ ಕೆಳಕಂಡ 
ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ( ವೇತನ ಶ್ರೇಣಿ ರೂ . 14050 
25050ಯ ) ಡಿವೈ .ಎಸ್. ಪಿ. (ಸಿವಿಲ್ ) ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರು ಈಗ ಕರ್ತವ್ಯ ನಿರ್ವಹಿಸುತ್ತಿರುವ 
ಹುದ್ದೆಯಲ್ಲಿಯೇ ಮುಂದುವರೆಸಲಾಗಿದೆ. 
ಹೆಸರು 

ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀಯುತರು 
1 ಎಸ್ . ಬಿ. ಅರಳಿಕಟ್ಟಿ 

ಡಿವೈ.ಎಸ್ . ಪಿ. ಪಿ. ಟಿ.ಎಸ್., ಖಾನಾಪುರ 
2 ಸಿ.ಸಿ. ಸಂಕೊಳ್ಳಿ 

ಡಿವೈ .ಎಸ್. ಪಿ. ಐ.ಜಿ.ಪಿ., ಈಶಾನ್ಯ ವಲಯ ಕಛೇರಿ, ಗುಲ್ಬರ್ಗಾ 
3 ಹೆಚ್ . ಎಂ . ಓಂಕಾರಯ್ಯ ಎ.ಸಿ. ಪಿ. ಶೇಷಾದ್ರಿಪುರಂ ಉಪವಿಭಾಗ, ಬೆಂಗಳೂರು ನಗರ 
4 ಹೆಚ್. ಮಂಜಪ್ಪ 

ಡಿವೈ .ಎಸ್. ಪಿ. ಕರ್ನಾಟಕ ಲೋಕಾಯುಕ್ತ 
5 ಎಸ್. ವೈ . ಹಾದಿಮನಿ 

ಡಿವೈ .ಎಸ್ . ಪಿ. ಸಿ. ಸಿ. ಬಿ., ಬೆಂಗಳೂರು ನಗರ 
6 ದೇಸಾಯಿ ಮಹಮ್ಮದ್ ಹಫೀಜ್ | ಡಿವೈ. ಎಸ್ . ಪಿ. ಗೋಕಾಕ್ ಉಪ ವಿಭಾಗ, ಬೆಳಗಾವಿ ಜಿಲ್ಲೆ 
7 ಹೆಚ್.ಎಸ್ . ಕೇರಿ 

ಡಿವೈ .ಎಸ್. ಪಿ. ಹೊಸಪೇಟೆ ಉಪ ವಿಭಾಗ , ಬಳ್ಳಾರಿ ಜಿಲ್ಲೆ 
8 |ಉಲ್ಲಾಸ್ ವರ್ಣೆಕರ್ 

ಡಿವೈ.ಎಸ್. ಪಿ. ಸಿರಸಿ ಉಪ ವಿಭಾಗ, ಉತ್ತರ ಕನ್ನಡ ಜಿಲ್ಲೆ 
9 | ಟಿ . ಆ‌ , ಜಗನ್ನಾಥ್ 

ಡಿವೈ.ಎಸ್. ಪಿ. ರಾಜ್ಯ ಗುಪ್ತವಾರ್ತೆ , ಮಂಗಳೂರು 
10 ಹೆಚ್.ಎಸ್. ಗಂಗಾಧರಪ್ಪ ಡಿವೈ .ಎಸ್. ಪಿ. ಕರ್ನಾಟಕ ಲೋಕಾಯುಕ್ತ 
11 | ಹೆಚ್ . ಆಂಜನೇಯ ( ಎಸ್ . ಸಿ.) ಡಿವೈ. ಎಸ್ . ಪಿ . ಲಿಂಗಸುಗೂರು ಉಪವಿಭಾಗ, ರಾಯಚೂರು ಜಿಲ್ಲೆ 
12 | ಪಿ . ಲಕ್ಷ್ಮಣ್ 

ಡಿವೈ .ಎಸ್.ಪಿ. ಡಿ.ಸಿ.ಆರ್‌. ಬಿ., ಬಳ್ಳಾರಿ ಜಿಲ್ಲೆ 
13 | ಎಂ . ರಾಮಕೃಷ್ಣ 

ಡಿವೈ.ಎಸ್. ಪಿ . ಸಿ. ಐ . ಡಿ., ಬೆಂಗಳೂರು 
14 | ಆರ್. ರಂಗಸ್ವಾಮಿ 

ಡಿವೈ .ಎಸ್. ಪಿ. ಡಿ. ಸಿ.ಆರ್. ಇ., ತುಮಕೂರು 
15 ಎ . ಇ. ವಾಸುದೇವರಾವ್ ಡಿವೈ . ಎಸ್.ಪಿ. ಸಿ.ಐ.ಡಿ., ಬೆಂಗಳೂರು 
16 ಎಸ್. ಎಸ್. ಮುದ್ದೇಗೌಡ ಡಿವೈ .ಎಸ್. ಪಿ. ಸಿ. ಐ. ಡಿ., ಬೆಂಗಳೂರು 


ಕ್ರಸಂ. 


೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

ಭಾಗ - ೨ 
17 | ಕೆ. ಎಂ . ಬಸವರಾಜಪ್ಪ 

ಡಿವೈ.ಎಸ್. ಪಿ. ಕರ್ನಾಟಕ ಲೋಕಾಯುಕ್ತ 
18 ಬಿ. ರಾಮಚಂದ್ರಪ್ಪ 

ಎ. ಸಿ. ಪಿ. ಸಂಪಿಗೇ ಹಳ್ಳಿ ಉಪವಿಭಾಗ, ಬೆಂಗಳೂರು ನಗರ 
19 | ಎ . ನಾಗಪ್ಪ 

| ಎ. ಸಿ.ಪಿ. ಸೆಂಟ್ರಲ್ ಟ್ರಾಫಿಕ್ ಉಪವಿಭಾಗ, ಬೆಂಗಳೂರು ನಗರ | 
20 | ಆರ್ . ಎನ್. ನಟರಾಜ್ 

- ಡಿವೈ .ಎಸ್. ಪಿ. ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 
21 | ಪಿ . ಪುರುಷೋತ್ತಮ್ 

ಡಿವೈ.ಎಸ್. ಪಿ. ರಾಜ್ಯ ಗುಪ್ತವಾರ್ತೆ 
22 ಮಹಮ್ಮದ್ ತಾಜ್ಮಲ್ ಆಲಿ ಡಿವೈ .ಎಸ್ .ಪಿ. ರಾಜ್ಯ ಗುಪ್ತವಾರ್ತೆ 
23 | ಎನ್. ಚಂದ್ರಪ್ಪ 

| ಡಿವೈ.ಎಸ್. ಪಿ . ಸಿ. ಐ . ಡಿ., ಬೆಂಗಳೂರು 
24 | ಬಿ .ಕೆ . ನಂಜೇಗೌಡ 

ಡಿವೈ .ಎಸ್.ಪಿ. ರಾಜ್ಯ ಗುಪ್ತವಾರ್ತೆ, ಶಿವಮೊಗ್ಗ 
25 | ಎಸ್. ದಾನೇಶ್ವರ ರಾವ್ 

ಡಿವೈ.ಎಸ್. ಪಿ . ಸಿ. ಐ. ಡಿ., ಬೆಂಗಳೂರು 
26 ಡಂಬಳ್ ವಿಜಯಕುಮಾರ್ ಡಿವೈ .ಎಸ್. ಪಿ.ಕೊಪ್ಪಳ ಉಪ ವಿಭಾಗ ,ಕೊಪ್ಪಳ ಜಿಲ್ಲೆ 
27 | ಬಿ . ಲೋಕೇಶ್ 

ಎ .ಸಿ. ಪಿ. ಆಡುಗೋಡಿ ಸಂಚಾರ ಉಪವಿಭಾಗ, ಬೆಂಗಳೂರು ನಗರ 
28 ಎನ್. ಹನುಮಂತಪ್ಪ 

ಡಿವೈ .ಎಸ್. ಪಿ. ಡಿ. ಸಿ. ಆರ್‌. ಬಿ., ಮೈಸೂರು ಜಿಲ್ಲೆ 
29 ವಿ.ಗೋವಿಂದಯ್ಯ 

ಡಿವೈ .ಎಸ್.ಪಿ. ಚಿಂತಾಮಣಿ ಉಪ ವಿಭಾಗ, ಚಿಕ್ಕಬಳ್ಳಾಪುರ ಜಿಲ್ಲೆ 
30 | ಬಿ . ಡಿ . ಕೋಲೇಕರ್ 

ಡಿವೈ .ಎಸ್.ಪಿ. ಬಳ್ಳಾರಿ ಗ್ರಾಮಾಂತರ ವೃತ್ತ 
31 | ಎಂ .ಎಲ್. ನಾಯಕ್ 

ಡಿವೈ .ಎಸ್.ಪಿ. ದಾಂಡೇಲಿ ಉಪ ವಿಭಾಗ, ಉತ್ತರ ಕನ್ನಡ ಜಿಲ್ಲೆ 
32 | ಕೆ. ಚಂದ್ರಶೇಖರ್ 

ಎ.ಸಿ. ಪಿ. ಪಶ್ಚಿಮ ಸಂಚಾರ ಉಪ ವಿಭಾಗ , ಬೆಂಗಳೂರು ನಗರ 
33 | ಎನ್. ಡಿ. ಬಿರ್ಜೆ 

ಎ.ಸಿ. ಪಿ. ಸಂಚಾರ ಮತ್ತು ಯೋಜನೆ, ಬೆಂಗಳೂರು ನಗರ 
34 | ಮಾರ್ಟಿನ್ ಆಳ್ವರೀಸ್ 

ಎ . ಸಿ. ಪಿ. ಏರ್‌ಪೋರ್ಟ್‌ ಉಪ ವಿಭಾಗ, ಬೆಂಗಳೂರು ನಗರ 
35 | ಎ.ಕೆ. ಸುರೇಶ್ 

ಎ . ಸಿ.ಪಿ . ನರಸಿಂಹರಾಜ ಉಪ ವಿಭಾಗ, ಮೈಸೂರು ನಗರ 
36 | ವಿ . ಶ್ರೀನಿವಾಸಮೂರ್ತಿ 

ಎ .ಸಿ. ಪಿ. ಪೂರ್ವ ಸಂಚಾರ ಉಪ ವಿಭಾಗ, ಬೆಂಗಳೂರು ನಗರ 
37 | ಎಂ . ಜಿ. ನಾಗೇಂದ್ರ ಕುಮಾರ್ ಡಿವೈ .ಎಸ್. ಪಿ. ರಾಜ್ಯ ಗುಪ್ತವಾರ್ತೆ 
38 | ಜಿ. ಎಂ . ದೇಸೂರ 

- ಡಿವೈ .ಎಸ್ .ಪಿ. ಖಡೇಬಜಾರ್ ಉಪ ವಿಭಾಗ , ಬೆಳಗಾವಿ ಜಿಲ್ಲೆ 
39 | ವಿ . ಬಿ . ಬೆಳವಾಡಿ 

ಡಿವೈ .ಎಸ್.ಪಿ, ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು 
40 | ಪಾಟೀಲ್ ಶಿವಕುಮಾರ್ ರೆಡ್ಡಿ ಡಿವೈ.ಎಸ್. ಪಿ. ಬೈಲಹೊಂಗಲ ವಿಭಾಗ, ಬೆಳಗಾವಿ ಜಿಲ್ಲೆ 
41 ಪ್ರಭುದೇವ ಬಾಳಪ್ಪ ಮಾನೆ ಡಿವೈ .ಎಸ್.ಪಿ. ಕರ್ನಾಟಕ ಲೋಕಾಯುಕ್ತ 
42 | ಎಸ್ . ಎನ್ . ಗಂಗಾಧರ್ 

ಎ.ಸಿ.ಪಿ. ಉತ್ತರ ಸಂಚಾರ ಉಪ ವಿಭಾಗ , ಬೆಂಗಳೂರು ನಗರ 
43 | ಎನ್ . ಎಸ್ . ಪಾಟೀಲ್ 

ಎ.ಸಿ.ಪಿ. ಹುಬ್ಬಳ್ಳಿ ಉತ್ತರ ಉಪ ವಿಭಾಗ, ಹುಬ್ಬಳ್ಳಿ - ಧಾರವಾಡ ನಗರ | 
44 ಎಂ.ಕೆ. ಉತ್ತಪ್ಪ 

ಎ.ಸಿ. ಪಿ. ವಿ. ವಿ. ಐ.ಪಿ. ಭದ್ರತೆ, ಬೆಂಗಳೂರು ನಗರ 
45 | ಎಂ.ಎನ್ . ಚಂದ್ರಪ್ಪ 

ಎ. ಸಿ. ಪಿ. ಯಶವಂತಪುರ ಉಪ ವಿಭಾಗ , ಬೆಂಗಳೂರು ನಗರ 
46 | ವಿಶ್ವನಾಥ್ ಪಂಡಿತ್ 

ಡಿವೈ . ಎಸ್ . ಪಿ . ಕುಂದಾಪುರ ಉಪ ವಿಭಾಗ, ಉಡುಪಿ ಜಿಲ್ಲೆ 
47 ವಿನ್ಸೆಂಟ್ ಶಾಂತಕುಮಾರ್ ಡಿವೈ . ಎಸ್. ಪಿ. ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, 

ದಾವಣಗೆರೆ 
48 | ಜಿ.ಬಿ . ಮಂಜುನಾಥ್ 

ಎ. ಸಿ. ಪಿ . ಹಲಸೂರು ಉಪ ವಿಭಾಗ, ಬೆಂಗಳೂರು ನಗರ 
49 ಗಚ್ಚಿನಕಟ್ಟಿ ಪೀರಪ್ಪ ಶಿವಲಿಂಗಪ್ಪ ಎ . ಸಿ. ಪಿ . ಹಲಸೂರುಗೇಟ್ ಉಪ ವಿಭಾಗ, ಬೆಂಗಳೂರು ನಗರ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

೪೮೯ 
50 ಎಲ್. ಕೃಷ್ಣಪ್ಪ 

ಡಿವೈ.ಎಸ್.ಪಿ. ರಾಜ್ಯ ಗುಪ್ತವಾರ್ತೆ 
_ 51 | ಜೆ. ಡಿ. ಪ್ರಕಾಶ್ 

ಡಿವೈ .ಎಸ್.ಪಿ. ಮಡಿಕೇರಿ ಉಪ ವಿಭಾಗ, ಕೊಡಗು ಜಿಲ್ಲೆ 
52 | ಕೆ. ಹೆಚ್. ಜಗದೀಶ್ 

ಡಿವೈ .ಎಸ್ .ಪಿ. ರಾಜ್ಯ ಗುಪ್ತವಾರ್ತೆ 
53 | ಎಸ್. ಬಿ. ಕಟ್ಟಿಮನಿ ( ಎಸ್. ಸಿ.) ಡಿವೈ .ಎಸ್.ಪಿ. ಪಿ.ಆರ್. ಸಿ., ಪ್ರಧಾನ ಕಛೇರಿ, ಬೆಂಗಳೂರು 
54 ಎಂ . ಜಿ. ರಾಮಕೃಷ್ಣ 

ಡಿವೈ.ಎಸ್. ಪಿ. ರಾಜ್ಯ ಗುಪ್ತವಾರ್ತೆ 
55 ಜಯಂತ್ ವಾಸುದೇವ ಶೆಟ್ಟಿ - ಡಿವೈ. ಎಸ್. ಪಿ. ಉಡುಪಿ ಉಪ ವಿಭಾಗ, ಉಡುಪಿ ಜಿಲ್ಲೆ 
56 ರಾಜೀವ್ ಸಿದ್ದರಾಮ ಬನಹಟ್ಟಿ ಡಿವೈ.ಎಸ್. ಪಿ. ರಾಜ್ಯ ಗುಪ್ತವಾರ್ತೆ 
57 | ಹೆಚ್ . ಪಿ . ರಾಜಣ್ಣ 

ಡಿವೈ .ಎಸ್.ಪಿ. ಮುಳಬಾಗಿಲು ಉಪ ವಿಭಾಗ,ಕೋಲಾರ ಜಿಲ್ಲೆ 
58 | ಬಿ . ಜಿ. ಕವಡೇಕರ್‌ 

ಡಿವೈ .ಎಸ್.ಪಿ. ಸಿ.ಐ.ಡಿ., ಬೆಂಗಳೂರು 
59 | ರವಿಕುಮಾರ್ ಎನ್ . ಪಾಟೀಲ್ - ಡಿವೈ .ಎಸ್ .ಪಿ. ಸಿ.ಐ. ಡಿ., ಬೆಂಗಳೂರು 
60 | ಬಿ . ಎಂ . ಕರೇಗೌಡರ್ 

ಡಿವೈ.ಎಸ್. ಪಿ . ಸಿ. ಐ. ಡಿ., ಬೆಂಗಳೂರು 
61 ( ಎಂ .ಪಿ. ವಿದ್ಯಾಶಂಕರ್ 

ಡಿವೈ .ಎಸ್. ಪಿ. ಶಿಕಾರಿಪುರ ಉಪ ವಿಭಾಗ, ಶಿವಮೊಗ್ಗ ಜಿಲ್ಲೆ 
62 | ಬಸವರಾಜ ಭೀಮಪ್ಪ ಕಡಕೊಳ್ ಡಿವೈ . ಎಸ್ . ಪಿ. ಸಿ. ಐ . ಡಿ., ಬೆಂಗಳೂರು 
63 ಚಲಪತಿ ಎನ್ . 

ಡಿವೈ. ಎಸ್ . ಪಿ. ಸಿ. ಐ. ಡಿ., ಬೆಂಗಳೂರು 
64 ಬಸವರಾಜ ಬಾಲವ ನಾಗಪ್ಪ ಡಿವೈ .ಎಸ್. ಪಿ. ವಲಯ ಕಛೇರಿ, ಈಶಾನ್ಯ ವಲಯ, ಗುಲ್ಬರ್ಗಾ 
65 ಟಿ.ಡಿ. ದುರ್ಗಯ್ಯ 

ಡಿವೈ.ಎಸ್. ಪಿ. ಕೆ. ಪಿ.ಎ., ಮೈಸೂರು 
66 ಸೈಯದ್ ಅಫ್‌ ಪಾಷ | ಡಿವೈ .ಎಸ್. ಪಿ . ಟಿ. ಟಿ.ಐ ., ಬೆಂಗಳೂರು ನಗರ 
67 | ಎನ್. ಮೋಹನ್ ರಾವ್ ಡಿವೈ .ಎಸ್. ಪಿ. ಸಿ.ಐ. ಡಿ., ಬೆಂಗಳೂರು 
68 | ಸಿ . ಸಿ. ಪಾಟೀಲ್ 

ಡಿವೈ .ಎಸ್. ಪಿ. ಸಿ.ಐ . ಡಿ., ಬೆಂಗಳೂರು 
69 | ನಾಯಕ್ ಸದಾನಂದ ಬಾಪು ಡಿವೈ .ಎಸ್. ಪಿ. ಸಿ.ಎಸ್.ಪಿ ., ಉಡುಪಿ 
70 | ಎಂ .ಎಸ್. ಮಹೇಶ್ 

ಡಿವೈ . ಎಸ್. ಪಿ. ಸಿ.ಐ. ಡಿ., ಬೆಂಗಳೂರು 
71 | ಎಸ್. ಎಸ್ . ಪಾಟೀಲ್ 

ಡಿವೈ . ಎಸ್. ಪಿ. ಸಿ.ಐ. ಡಿ., ಬೆಂಗಳೂರು 
( ಪಾಟೀಲ್ ಶಿವಶರಣಪ್ಪ) 
ಎಲ್. ಜಗದೀಶ್ 

ಡಿವೈ .ಎಸ್. ಪಿ. ತುಮಕೂರು ಉಪ ವಿಭಾಗ, ತುಮಕೂರು ಜಿಲ್ಲೆ 
73 | ಹೊಸಕೋಟೆಕೃಷ್ಣಮೂರ್ತಿ ಡಿವೈ .ಎಸ್. ಪಿ. ಹೂವಿನಹಡಗಲಿ, ಉಪ ವಿಭಾಗ, ಬಳ್ಳಾರಿ ಜಿಲ್ಲೆ 

ಹನುಮಂತ್ 
74 | ವಿ . ಶ್ರೀಧರ್ ( ಎಸ್. ಸಿ.) 

ಡಿವೈ . ಎಸ್. ಪಿ. ಸ್ಪೆಷಲ್ ಎನ್‌ಫೋರ್ಸ್‌ಮೆಂಟ್ ಸೆಲ್, ಬೆಂಗಳೂರು 
75 | ಚಲುವರಾಜು (ಎಸ್. ಸಿ.) 

ಡಿವೈ .ಎಸ್. ಪಿ. ಡಿ.ಸಿ. ಆರ್. ಇ., ಬೆಂಗಳೂರು 
76 ಜಿ. ರಾಮನಾಯಕ್ ( ಎಸ್. ಸಿ.) ಡಿವೈ .ಎಸ್. ಪಿ. ಕರ್ನಾಟಕ ಲೋಕಾಯುಕ್ತ 
77 ಎಸ್. ಮಹೇಶ್ವರಪ್ಪ (ಎಸ್. ಸಿ.) ಡಿವೈ.ಎಸ್. ಪಿ . ಸಿ. ಐ. ಡಿ., ಬೆಂಗಳೂರು 
78 ಅಣ್ಣಪ್ಪ ನಾಯಕ್ ( ಎಸ್.ಸಿ.) ಡಿವೈ.ಎಸ್ . ಪಿ. ವಿರಾಜಪೇಟೆ ಉಪ ವಿಭಾಗ, ಕೊಡಗು ಜಿಲ್ಲೆ 
79 ಪಿ . ಮುನಿರತ್ನ (ಎಸ್. ಸಿ.) ಎ. ಸಿ. ಪಿ. ವಿ . ವಿ. ಐ. ಪಿ. ಭದ್ರತೆ, ಬೆಂಗಳೂರು ನಗರ 
80 ಸಿದ್ದರಾಮಯ್ಯ (ಎಸ್.ಸಿ.) ( ಡಿವೈ . ಎಸ್. ಪಿ. ಸಿ.ಐ. ಡಿ., ಬೆಂಗಳೂರು 
81 | ಎನ್ . ರುದ್ರಮುನಿ (ಎಸ್. ಸಿ.) ಡಿವೈ .ಎಸ್. ಪಿ. ಹಿರಿಯೂರುಉಪ ವಿಭಾಗ, ಚಿತ್ರದುರ್ಗ ಜಿಲ್ಲೆ 
82 ಎಸ್‌.ಎಸ್‌ . ಅಲಮೇಲ್ಕರ್ ( ಎಸ್. ಸಿ.) ಡಿವೈ.ಎಸ್. ಪಿ. ಕರ್ನಾಟಕ ಲೋಕಾಯುಕ್ತ 


೪೯೦ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

ಭಾಗ - ೨ 
83 ಎ. ಡಿ. ಬಸಣ್ಣನವರ್ ( ಎಸ್. ಸಿ.) ಡಿವೈ.ಎಸ್. ಪಿ. ಡಿ.ಸಿ. ಆರ್.ಇ., ಗುಲ್ಬರ್ಗಾ 
84 ಎಸ್.ಎಲ್. ಜೆಂಡೇಕರ್ (ಎಸ್.ಸಿ.) ಡಿವೈ.ಎಸ್. ಪಿ. ರೈಲ್ವೇಸ್ ಉಪ ವಿಭಾಗ, ಗುಲ್ಬರ್ಗಾ 
85 ಸಿ.ಕೆ. ಲಿಂಗೇಶ್‌ಕುಮಾರ್‌ ( ಎಸ್. ಸಿ.) ಡಿವೈ .ಎಸ್. ಪಿ. ಸಿ. ಐ.ಡಿ., ಬೆಂಗಳೂರು 
86 ಸಿ. ಬಿ. ಪಾಟೀಲ್ ( ಎಸ್ .ಟಿ.) ಡಿವೈ .ಎಸ್. ಪಿ. ಕರ್ನಾಟಕ ಲೋಕಾಯುಕ್ತ 
87 ವೈ . ಜಿ. ಕಿತ್ತಲಿ ( ಎಸ್. ಟಿ.) ಡಿವೈ .ಎಸ್.ಪಿ. ರಾಜ್ಯ ಗುಪ್ತವಾರ್ತೆ 
88 | ಟಿ.ಆರ್ . ಕೃಷ್ಣಮೂರ್ತಿ ( ಎಸ್. ಟಿ.) ಡಿವೈ .ಎಸ್. ಪಿ. ಎ. ಎನ್.ಎಫ್. ಉಡುಪಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1205 

ಒಳಾಡಳಿತ ಇಲಾಖೆ, (ಪೋಲೀಸ್ ಸೇವೆಗಳು) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 125 SPS 2010 , Bangalore , Dated 29th July , 2010 
Sri S . T . Ramesh , IPS (KN 76 ), Additional Director General of Police, Recruitment & 
Training , Bangalore is promoted to officiate in the grade of Director General of Police in the Above 
Supertime Scale of IPS (HAG + ) carrying the pay scale of Rs. 75500 (annual increment at 3 % )-80000 
Grade Pay Nil, with immediate effect and he is posted until further orders as Director General of 
Police , Training , Bangalore in the newly created post permitted by the Government of India vide Letter 
No. F . No.1- 11012 / 18 / 2010 -IPS -I, dated 06 - 07 - 2010 of Ministry of Home Affairs , New Delhi. 

By Order and in the name of the 
Governor ofKarnataka , 

Ashok . P . Atre , 

Under Secretary to Government, 
P . R . 1206 

DP & AR (Services -IV ) 
NOTIFICATION 
No. DPAR 112 SFP 2010 , Bangalore , Dated 30th July , 2010 
The orders posting Sri A . S .Gangaraju , as Deputy Conservator of Forests , Forest Mobile 
Squad , Sirsi vide Notification of even No. dated 17 -07 -2010 are withdrawn and stands cancelled , 

By Order and in the name of the Governor of Karnataka , 

Ashok . P . Atre , 

Under Secretary to Government, 
P . R . 1207 

DP & AR (Services -IV ) . 
ತಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 148 ಆಸೇವ 2010 , ಬೆಂಗಳೂರು, ದಿನಾಂಕ: 31ನೇ ಜುಲೈ , 2010 . 
ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಕಂಇ 131 ಎಎಸ್‌ಟಿ 2008 ದಿನಾಂಕ : 17 - 01 - 2009ರಲ್ಲಿ 
ಪ್ರಕಟಿಸಿರುವ ತಹಶೀಲ್ದಾರ್‌ ಗ್ರೇಡ್ -1 ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ ಎ . ಗೋವಿಂದ ಭಟ್ 
ತಹಶೀಲ್ದಾರ್-ಗ್ರೇಡ್-1 ಅಧಿಕಾರಿ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ರೂ : 15 ,200 - 25 ,650ರ ವೇತನ ಶ್ರೇಣಿಯ ಕೆ.ಎ .ಎಸ್. ( ಕಿರಿಯ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿ ಅವರು 
ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸಹಾಯಕ ಪ್ರತಿನಿಧಿ, ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರ, ಬಹುಮಹಡಿ ಕಟ್ಟಡ, 
ಬೆಂಗಳೂರು ಹುದ್ದೆಯನ್ನು ಕೆ. ಎ. ಎಸ್ . (ಕಿರಿಯ ಶ್ರೇಣಿ) ವೃಂದಕ್ಕೆ ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1208 

ಸಿ . ಆ . ಸು . ಇಲಾಖೆ (ಸೇವೆಗಳು - 2 ) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

೪೯೧ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 47 ಎಟಿಎಸ್ 2010( ಭಾ ), ಬೆಂಗಳೂರು, ದಿನಾಂಕ: 28ನೇ ಜುಲೈ , 2010. 

ಸರ್ಕಾರದ ಅಧಿಸೂಚನೆ ಸಂ : ಕಂಇ 47 ಎಟಿಎಸ್ 2010 , ದಿನಾಂಕ : 15 - 07 - 2010ರಂದು 
ಶ್ರೀ ಸಿ . ಎಲ್. ಶಿವಕುಮಾರ್ , ಇವರನ್ನು ತಹಶೀಲ್ದಾರ್‌, ಕೆ. ಆರ್. ಪುರಂ, ಬೆಂಗಳೂರು ಶ್ರೀಮತಿ ಆಶಾ ಪರ್ವಿನ್ ಇವರ 
ಸ್ಥಳಕ್ಕೆ ವರ್ಗಾಯಿಸಲಾಗಿತ್ತು. ಸದರಿ ಆದೇಶವನ್ನು ಶ್ರೀಮತಿ ಆಶಾ ಪರ್ವಿನ್‌ರವರು ಅರ್ಜಿ ಸಂಖ್ಯೆ: 4589 /10ರಲ್ಲಿ ಕರ್ನಾಟಕ 
ಆಡಳಿತ ನ್ಯಾಯಮಂಡಳಿಯಲ್ಲಿ ಪ್ರಶ್ನಿಸಿದ್ದರು. ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಸದರಿ ವರ್ಗಾವಣೆ ಆದೇಶಕ್ಕೆ 
ಎರಡು ವಾರಗಳ ತಡೆಯಾಜ್ಞೆ ನೀಡಿತ್ತು. ಈ ತಡೆಯಾಜ್ಞೆಯನ್ನು ಶ್ರೀ ಸಿ.ಎಲ್. ಶಿವಕುಮಾರ್‌ರವರು ಉಚ್ಚ 
ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ : 22030 /2010ರಲ್ಲಿ ಪ್ರಶ್ನಿಸಿದರು. ಉಚ್ಚ ನ್ಯಾಯಾಲಯವು ಸದರಿ ಅರ್ಜಿಯನ್ನು 
ವಿಚಾರಣೆಗೆ ತೆಗೆದುಕೊಂಡು ದಿನಾಂಕ: 27 - 07 - 2010ರಂದು ತೀರ್ಪು ನೀಡಿ, ಶ್ರೀಮತಿ ಆಶಾ ಪರ್ವಿನ್ , ಇವರನ್ನು 
ಈಗಾಗಲೇ ಸರ್ಕಾರವು ಅಮಾನತ್ತುಗೊಳಿಸಿರುವುದರಿಂದ ಸದರಿ ಅಧಿಕಾರಿಯು ಕೆ.ಆರ್. ಪುರಂ ತಹಶೀಲ್ದಾರ್ ಹುದ್ದೆಯಲ್ಲಿ 
ಮುಂದುವರೆಯಲು ಸಾಧ್ಯವಿಲ್ಲವೆಂದು ತಿಳಿಸಿ, ಅರ್ಜಿದಾರರಾದ ಶ್ರೀ ಸಿ. ಎಲ್. ಶಿವಕುಮಾರ್, ಕೆ. ಆರ್. ಪುರಂ 
ತಹಶೀಲ್ದಾರ್‌, ಹುದ್ದೆಯಲ್ಲಿ ಮುಂದುವರೆಯಬಹುದೆಂದು ಆದೇಶಿಸಿದೆ. ಆದ್ದರಿಂದ, ಶ್ರೀ ಸಿ. ಎಲ್ . ಶಿವಕುಮಾರ್‌, 
ತಹಶೀಲ್ದಾರ್‌, ಇವರನ್ನು ಕೆ. ಆರ್. ಪುರಂ , ತಹಶೀಲ್ದಾರ್ ಹುದ್ದೆಯಲ್ಲಿ ಮುಂದುವರೆಸಿ ಸರ್ಕಾರವು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಂ . ಎಸ್ . ದೇಸಾಯಿ , 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ . ಆರ್ . 1209 

ಕಂದಾಯ ಇಲಾಖೆ (ಸೇವೆಗಳು ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಸಿಆಸುಇ 156 ಎಸ್‌ಐಎಸ್ 2010, ಬೆಂಗಳೂರು, ದಿನಾಂಕ: 03ನೇ ಆಗಸ್ಟ್ , 2010 

ಶ್ರೀ . ಕೌಶಿಕ್ ಮುಖರ್ಜಿ, ಐ. ಎ.ಎಸ್. ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹಣಕಾಸು 
ಸಂಸ್ಥೆ , ಇವರಿಗೆ ದಿನಾಂಕ 18 - 08 -10 ರಿಂದ 23 - 08 -10ರವರೆಗೆ ಸಾಂದರ್ಭಿಕ ರಜೆ ಅವಧಿಯಲ್ಲಿ ಅವರ ಕುಟುಂಬದ ಈ 
ಕೆಳಕಾಣಿಸಿದ ಸದಸ್ಯರೊಂದಿಗೆ ಪ್ರಸಕ್ತ 2010 - 11ರ ಬ್ಲಾಕ್ ಅವಧಿಯಲ್ಲಿ ಅವರ ಸ್ವಗ್ರಾಮವಾದ ನವದೆಹಲಿಗೆ ಹೋಗಿ- ಬರಲು 
ಸ್ವಗ್ರಾಮ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 
[ ಕ್ರಮ ಸಂಖ್ಯೆ | 

ಹೆಸರು 

ಸಂಬಂಧ 
1 | ಶ್ರೀ . ಕೌಶಿಕ್ ಮುಖರ್ಜಿ 
2 | ಓಲಿ ಮುಖರ್ಜಿ 

ಪತ್ನಿ 
ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ 
ಬಿಲ್ಲಿನಲ್ಲಿ ಹೊಂದಾಣಿಕೆ ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
* ಕೇಂದ್ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : O. M .F.No. 31011/4/2008-Est.( A), 
ದಿನಾಂಕ: 23 - 09 - 2008ರನ್ವಯ 10 ದಿನಗಳ ಗಳಿಕೆ ರಜೆಯ ನಗದೀಕರಣ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಲು ಸಹ 
ಅನುಮತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಜಿ. ಅನಂತ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1210 

ಸಿ. ಆ . ಸು . ಇಲಾಖೆ (ಸೇವೆಗಳು - 1) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 55 ಎಟಿಎಸ್ 2010 , ಬೆಂಗಳೂರು, ದಿನಾಂಕ : 05ನೇ ಆಗಸ್ಟ್ 2010 
ಕಂದಾಯ ಇಲಾಖೆಯ ಈ ಕೆಳಕಂಡ ತಹಶೀಲ್ದಾರರುಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 
ನೇಮಿಸಲಾಗಿದೆ : 


ಸ್ವತಃ 


୫୭ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

ಭಾಗ - ೨ 
ತಹಶೀಲ್ದಾರರ ಹೆಸರು ಮತ್ತು ಹಾಲಿ 
ಸಂ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ನೇಮಿಸಲಾದ ಸ್ಥಳ 
ಶ್ರೀ /ಶ್ರೀಮತಿ 
ಶ್ರೀಮತಿ ವಿ. ಆರ್. ಶೈಲಜಾ, ತಹಶೀಲ್ದಾರ್‌, ತಹಶೀಲ್ದಾರ್‌, 
ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ ಟಿ. ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ 

(ಶ್ರೀಮತಿ ಎಂ . ಕೆ. ಸವಿತಾ, ಇವರ ಜಾಗಕ್ಕೆ) 
2 . ಶ್ರೀಮತಿ ಎಂ .ಕೆ . ಸವಿತಾ, ತಹಶೀಲ್ದಾರ್‌, ತಹಶೀಲ್ದಾರ್‌, 
ಟಿ . ನರಸೀಪುರ ತಾಲ್ಲೂಕು, 

ಜಿಲ್ಲೆ ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ 

(ಶ್ರೀಮತಿ ವಿ. ಆರ್. ಶೈಲಜಾ, ಇವರ ಜಾಗಕ್ಕೆ ) 
3. ಶ್ರೀ ರವಿ. ಎಸ್ . ತಿರ್ಲಾಪುರ, ತಹಶೀಲ್ದಾರ್‌, | ತಹಶೀಲ್ದಾರ್‌, ಕುಣಿಗಲ್ ತಾಲ್ಲೂಕು, 
ಸ್ಥಳ ನಿರೀಕ್ಷಣೆಯಲ್ಲಿ 

ತುಮಕೂರು ಜಿಲ್ಲೆ- ಖಾಲಿ ಹುದ್ದೆಗೆ 
ಸಂಬಂಧಪಟ್ಟ ತಹಶೀಲ್ದಾರರುಗಳನ್ನು ವರ್ಗಾಯಿಸಲಾದ ಸ್ಥಳದಲ್ಲಿ ಹಾಜರಾಗುವಂತೆ ಜಿಲ್ಲಾಧಿಕಾರಿಗಳು ಬಿಡುಗಡೆ 
ಮಾಡಲು ಸೂಚಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ . ಬಿ . ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್ . 1211 

ಕಂದಾಯ ಇಲಾಖೆ (ಸೇವೆಗಳು - 3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 91 ಸಅಸೇ 2010, ಬೆಂಗಳೂರು, ದಿನಾಂಕ: 5ನೇ ಆಗಸ್ಟ್ , 2010 
- ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಶಾಖಾಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ . 14050 - 350 -14400 - 400 - 16800 - 450 - 19500 
525 - 22650 - 600 -25050ರ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ : 
ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 

ಬಡ್ತಿ ನಂತರ ನೇಮಿಸಲಾದ 
ನಿರ್ವಹಿಸುತ್ತಿರುವ ಸ್ಥಳ 

ಹುದ್ದೆ : ಇಲಾಖೆ 
ಶ್ರೀ /ಶ್ರೀಮತಿ 
ಸಿ. ಕೆ. ಬಾಬು ರವೀಂದ್ರನಾಥ್ ಪಟೇಲ್, ಅಧೀನ ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಇಲಾಖೆ- ಶ್ರೀಮತಿ ಮಂಜುಳಗೀತ ಇವರ ಮುಂಬಡ್ತಿಯಿಂದ 
ಮಾ . ತಂ ., ಜೈ. ತಂ., ವಿಜ್ಞಾನ ಮತ್ತು ತಂತ್ರಜ್ಞಾನ 

ಜಾನ ಮತ್ತು ತಂತ್ರಜ್ಞಾನ | ತೆರವಾದ ಹುದ್ದೆ. 
ಇಲಾಖೆ. 
ಕೆ.ಬಿ . ಧನಂಜಯಪ್ಪ, 

ಅಧೀನ ಕಾರ್ಯದರ್ಶಿ , ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ 
ಸಿ . ಆ. ಸು . ಇ. ( ಆಡಳಿತ - ಡಿ) 

ಇಲಾಖೆ- ಶ್ರೀ ಗೋಪಾಲ್ ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ. 
( ಸೈಯದ್ ಐಷಕ್ ಆಲಿ ಅಹಮದ್ , 

ಅಧೀನ ಕಾರ್ಯದರ್ಶಿ , ಮುಖ್ಯಮಂತ್ರಿಯವರ 
ಮುಖ್ಯಮಂತ್ರಿಯವರ ಸಚಿವಾಲಯ 

ಸಚಿವಾಲಯ - ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 360 
ಸಆಸೇ 2010, ದಿನಾಂಕ: 29 -7 - 2010 ರಲ್ಲಿ 
ಉನ್ನತೀಕರಿಸಲಾದ ಹುದ್ದೆ . 


ಸಂ . 


ಕೆ. ಹೆಚ್ . ಚಂದ್ರಯ್ಯ , 


ಶಿಕ್ಷಣ ಇಲಾಖೆ 


ಅಧೀನ ಕಾರ್ಯದರ್ಶಿ , ಸಿ. ಆ . ಸು . ಇಲಾಖೆ (ಶಿಷ್ಠಾಚಾರ 
ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣ) - ಶ್ರೀ ಸುರೇಶ್ ಬಿ. 
ಕೃಷ್ಣಪ್ಪನವರ್ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಅಧೀನ ಕಾರ್ಯದರ್ಶಿ , ಸಿ. ಆ . ಸು . ಇಲಾಖೆ ( ಆಡಳಿತ - 2) 
ಶ್ರೀ ಎನ್. ಹೇಮರಾಜು ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ . 


ರಾಮಯ್ಯ , 
ನಗರಾಭಿವೃದ್ಧಿ ಇಲಾಖೆ 


ಸಂಖ್ಯೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

೪೯೩ 
ಹೆಚ್. ಬಿ . ರಘುನಾಥ್ , 

ಅಧೀನ ಕಾರ್ಯದರ್ಶಿ , ಆಹಾರ , ನಾಗರೀಕ ಸರಬರಾಜು 
ಸಾರಿಗೆ ಇಲಾಖೆ 

ಮತ್ತು ಗ್ರಾಹಕರ ವ್ಯಾಜ್ಯಗಳ ಇಲಾಖೆ - 
ಶ್ರೀ ಸಿ. ಟಿ. ನಾರಾಯಣಸ್ವಾಮಿ ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ . 
ಎ . ಆರ್ . ವಿಜಯಾನಂದ ಶರ್ಮ, 

ಅಧೀನ ಕಾರ್ಯದರ್ಶಿ , ಸಿ . ಆ. ಸು . ಇ (ಸೇವೆಗಳು - 3) 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 

ಶ್ರೀ . ಎಂ . ವಾಸುದೇವಮೂರ್ತಿ ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ. 

ಭಾಗ . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ಸಾರ್ವಜನಿಕ 
ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ 
ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ : 

ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 
ಕ್ರಮ 

ವರ್ಗಾಯಿಸಿ ನೇಮಿಸಲಾದ 
ನಿರ್ವಹಿಸುತ್ತಿರುವ ಸ್ಥಳ 

ಹುದ್ದೆ : ಇಲಾಖೆ 
ಶ್ರೀ /ಶ್ರೀಮತಿ 
ಸೈಯದ್ ಅಬ್ದುಲ್ ನಜೀರ್ 

ಅಧೀನ ಕಾರ್ಯದರ್ಶಿ , ಕಾನೂನು, ನ್ಯಾಯ ಮತ್ತು ಮಾನವ | 
ಅಧೀನ ಕಾರ್ಯದರ್ಶಿ 

ಹಕ್ಕುಗಳ ಇಲಾಖೆ - ಶ್ರೀ ಎಸ್ . ಎನ್. ಕೃಷ್ಣಕುಮಾರ್ ಇವರ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 

ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಎಲ್ . ಸುಶೀಲಮ್ಮ 

ಅಧೀನ ಕಾರ್ಯದರ್ಶಿ , ಸಿ. ಆ. ಸು . ಇಲಾಖೆ 
ವಿಶೇಷ ಭೂಸ್ವಾಧೀನಾಧಿಕಾರಿ 

(ಆಡಳಿತ -3) – ಖಾಲಿ ಹುದ್ದೆ. 
ಹೇಮಾವತಿ ಯೋಜನೆ, ಕಾವೇರಿ ನೀರಾವರಿ 
ನಿಗಮ , ನಾಗಮಂಗಲ 
ಗೋಪಾಲ್ 

ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ 
ಅಧೀನ ಕಾರ್ಯದರ್ಶಿ 

( ಸಣ್ಣ ನೀರಾವರಿ) - ಶ್ರೀ ಕೆ. ಸುಧಾಕರ್‌ಶೆಟ್ಟಿ ಇವರ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಮುಂಬಡ್ಡಿಯಿಂದ ತೆರವಾದ ಹುದ್ದೆ, 
ಅಬ್ಬಾಸ್ ಷರೀಫ್ 

ಕಾರ್ಯ ನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ 
ಅಧೀನ ಕಾರ್ಯದರ್ಶಿ 

ಹಜ್ ಸಮಿತಿ, ಬೆಂಗಳೂರು. 
ಸಿ. ಆ. ಸು . ಇಲಾಖೆ (ಶಿಷ್ಠಾಚಾರ 
ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣ) 
ಕೆ.ಎಸ್ . ಮಂಜುನಾಥ್ 

ಅಧೀನ ಕಾರ್ಯದರ್ಶಿ , ಸಿ. ಆ. ಸು . ಇಲಾಖೆ (ಕಾರ್ಯಕಾರಿ ) | 
ಅಧೀನ ಕಾರ್ಯದರ್ಶಿ 

ಖಾಲಿ ಹುದ್ದೆ . 
ಸಿ . ಆ . ಸು . ಇಲಾಖೆ ( ಶಿಷ್ಟಾಚಾರ) 
ಕೆ . ಎಂ . ವೀರಯ್ಯ 

ಅಧೀನ ಕಾರ್ಯದರ್ಶಿ , 
ಅಧೀನ ಕಾರ್ಯದರ್ಶಿ 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಆರ್ಥಿಕ ಇಲಾಖೆ 

ಜಲಸಾರಿಗೆ ಇಲಾಖೆ ( ಸಂಪರ್ಕ ) - ಶ್ರೀ ಕೆ. ರಹಮತ್ ಉಲ್ಲಾ 
( ವಾಣಿಜ್ಯ ತೆರಿಗೆ & ಸಮನ್ವಯ ) 

ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಕೆ. ರಹಮತ್ ಉಲ್ಲಾ 

ಅಧೀನ ಕಾರ್ಯದರ್ಶಿ , ಸಿ . ಆ. ಸು . ಇ (ಶಿಷ್ಠಾಚಾರ) 
ಅಧೀನ ಕಾರ್ಯದರ್ಶಿ 

ಶ್ರೀ ಕೆ. ಎಸ್. ಮಂಜುನಾಥ್ ಇವರ ವರ್ಗಾವಣೆಯಿಂದ 
ಲೋಕೋಪಯೋಗಿ, ಬಂದರು ಮತ್ತು | ತೆರವಾದ ಹುದ್ದೆ. 
ಒಳನಾಡು ಜಲಸಾರಿಗೆ ಇಲಾಖೆ (ಸಂಪರ್ಕ ) 
ಎನ್ . ಹೇಮರಾಜು 

ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ 
ಅಧೀನ ಕಾರ್ಯದರ್ಶಿ 

( ವಾಣಿಜ್ಯತೆರಿಗೆ & ಸಮನ್ವಯ ) 
ಸಿ. ಆ . ಸು . ಇ.( ಆಡಳಿತ - 2) 

ಶ್ರೀ ಕೆ. ಎಂ . ವೀರಯ್ಯ ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ . 
ವಿ . ಶಿವಕುಮಾರ್ 

ಅಧೀನ ಕಾರ್ಯದರ್ಶಿ , ಸಿ. ಆ . ಸು . ಇಲಾಖೆ ( ರಾಜಕೀಯ) - 
ಅಧೀನ ಕಾರ್ಯದರ್ಶಿ 

ಖಾಲಿ ಹುದ್ದೆ. 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ | 


೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

ಭಾಗ- ೨ 
| 10 || ಎಸ್.ಎನ್ . ಕೃಷ್ಣಕುಮಾರ್ 

ಅಧೀನ ಕಾರ್ಯದರ್ಶಿ 
ಅಧೀನ ಕಾರ್ಯದರ್ಶಿ 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಶ್ರೀ ವಿ . ಶಿವಕುಮಾರ್ ಇವರ ವರ್ಗಾವಣೆಯಿಂದ ತೆರವಾದ 
ಹಕ್ಕುಗಳ ಇಲಾಖೆ 

ಹುದ್ದೆ. 
ಎಂ . ವಾಸುದೇವಮೂರ್ತಿ 

ಅಧೀನ ಕಾರ್ಯದರ್ಶಿ 
ಅಧೀನ ಕಾರ್ಯದರ್ಶಿ 

ಸಿ. ಆ . ಸು . ಇಲಾಖೆ (ಸೇವೆಗಳು - 2) 
ಸಿ . ಆ. ಸು . ಇ . (ಸೇವೆಗಳು - 3 ) 

ಶ್ರೀ ಎಚ್. ಆರ್. ನಾಗೇಂದ್ರ ಇವರ ಮುಂಬಡ್ತಿಯಿಂದ 

ತೆರವಾದ ಹುದ್ದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ || ಎಂ . ಟಿ . ರೇಜು, 

ಸರ್ಕಾರದ ಉಪ ಕಾರ್ಯದರ್ಶಿ , (ಸೇವೆಗಳು) 
ಪಿ.ಆರ್ . 1212 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ . 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 329 ಸಅಸೇ 2010, ಬೆಂಗಳೂರು, ದಿನಾಂಕ: 30ನೇ ಜುಲೈ , 2010 | 

ಅಧಿಸೂಚನೆ ಸಂಖ್ಯೆ “ಪಿಡಿ 31 ಎಸ್‌ಎಸ್‌ಎಂ 2010 ”, ದಿನಾಂಕ:19 - 06 - 2010 ರಲ್ಲಿ ಶ್ರೀ ಎಂ .ಎನ್. 
ನರಸಿಂಹಮೂರ್ತಿ, ಜಂಟಿ ನಿರ್ದೆಶಕರು , ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಪ್ರಸ್ತುತ ನಿಯೋಜನೆ ಮೇಲೆ 
ಮುಖ್ಯ ಯೋಜನಾಧಿಕಾರಿ , ಜಿಲ್ಲಾ ಪಂಚಾಯತ್, ಚಾಮರಾಜನಗರ , ಇವರನ್ನು ನಿರ್ದೇಶಕರು, ( ಪಿ. ಪಿ . ವಿಭಾಗ), ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ-ಶ್ರೀಮತಿ ಎ . ಎಸ್ . ಗೌರಿ, ಜಂಟಿ ನಿರ್ದೆಶಕರು , ಇವರು 
ದಿನಾಂಕ:31 - 07 - 2010 ರಂದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದುವುದರಿಂದ ತೆರವಾಗುವ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ಸಿಆಸು ಇಲಾಖೆ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಶ್ರೀ ಎಂ .ಎನ್. ನರಸಿಂಹಮೂರ್ತಿ, ಜಂಟಿ 
ನಿರ್ದೆಶಕರು , ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೆಶನಾಲಯ , ಇವರನ್ನು ದಿನಾಂಕ: 31 - 07 -2010 ರಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೆಶಕರು ,( ಪಿ . ಪಿ . ವಿಭಾಗ), ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆ - ಹುದ್ದೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1213 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 300 ಸಅಸೇ 2010, ಬೆಂಗಳೂರು, ದಿನಾಂಕ : 5ನೇ ಆಗಸ್ಟ್ 2010 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಆರ್.ಸೋಮಶೇಖರ್, 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 1) ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಧಾನ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ಸಹಕಾರ ಇಲಾಖೆ ಇಲ್ಲಿ ಶ್ರೀ ವಿ . ಎಲ್. ಹುನಗುಂದ್, ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ) 
ರದಲ್ಲಿ ವರ್ಗಾಯಿಸಿ ನೇಮಿಸಲಾಗಿದೆ. 

ಶ್ರೀ ವಿ . ಎಲ್ . ಹುನಗುಂದ್, ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ), ಪ್ರಧಾನ ಕಾರ್ಯದರ್ಶಿಯವರ ಆಪ್ತ 
ಶಾಖೆ , ಸಹಕಾರ ಇಲಾಖೆ ಇವರ ಸೇವೆಯನ್ನು ಸಿ. ಆ. ಸು . ಇ ವಶಕ್ಕೆ ಹಿಂಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1214 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 90 ಸಅಸೇ 2010, ಬೆಂಗಳೂರು, ದಿನಾಂಕ: 5ನೇ ಆಗಸ್ಟ್ 2010 
ಶ್ರೀ ಕೆ.ಪಿ . ಚಂದ್ರಹಾಸ, ಶಾಖಾಧಿಕಾರಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ 
ಸರ್ಕಾರ ಸಚಿವಾಲಯ ಇವರಿಗೆ ಜೈಷ್ಣತೆಯಲ್ಲಿ ಕಿರಿಯವರಾದ ಶ್ರೀ ಎಂ . ಪಿ .ಗೋವಿಂದರಾಜು ಇವರಿಗೆ ಅಧೀನ 
ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿದ ದಿನಾಂಕ: 14 - 7 - 2006ರಿಂದಲೇ ಪೂರ್ವಾನ್ವಯವಾಗಿ ಕ. ನಾ .ಸೇ (ಆರ್‌ಪಿಪಿಪಿ) 


ಇವರೆ . 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

೪೯೫ 
ನಿಯಮ 2( 1) ( ಎ ) ಅನ್ವಯ ವೇತನ ಶ್ರೇಣಿ ರೂ .14050 - 350 -14400 -400 -16800 - 450 -19500 - 525 - 22650 - 600 
25050ರ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆ -(ಸೇವೆಗಳು 2 ಮತ್ತು 3)- ಶ್ರೀಮತಿ ಪದ್ಮಾವತಿ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. 1215 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 164 ಸೇಲೋಯು2010, ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್ , 2010 

ಶ್ರೀ ಸಿ. ಗೋವಿಂದಯ್ಯ , ಸಹಾಯಕ ನಿಬಂಧಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು, ಇವರಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ . 20025 -525 - 22652 - 600 - 26250 
675 - 28275ರಲ್ಲಿನ ಲೋಕಾಯುಕ್ತ ಕಚೇರಿ, ಬೆಂಗಳೂರು ಇಲ್ಲಿ ಖಾಲಿಯಿರುವ ಉಪನಿಬಂಧಕ ( ಆಡಳಿತ) ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್ . ಶ್ರೀನಿವಾಸನ್ , 

ಸರ್ಕಾರದ ಅಪರ ಕಾರ್ಯದರ್ಶಿ ( ಪ್ರ ), 
ಪಿ.ಆರ್. 1216 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 

(ಸೇವಾ ನಿಯಮಗಳು - 2 ) 

ಅಧಿಸೂಚನೆ 
ಸಂಖ್ಯೆ : ಇಎನ್ 129 ಸಮನ್ವಯ 2008 , ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್ 2010 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 30 (1)( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ 
ವಿ . ಪಿ. ಬಳಿಗಾರ್ ಭಾ . ಆ. ಸೇ , ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರನ್ನು ಕರ್ನಾಟಕ 
ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ನಿರ್ದೆಶಕರ ಮಂಡಳಿಯ ನಿರ್ದೆಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

- ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಕಲಂ 74 ( ಎ) ಮತ್ತು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ 
ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಕಲಂ 72 ( ಎ) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಬಿ.ಎಸ್.ರಾಮಪ್ರಸಾದ್ ಭಾ . ಆ. ಸೇ ., ಸರ್ಕಾರದ ಕಾರ್ಯದರ್ಶಿ , ವಾಣಿಜ್ಯ 
ಮತ್ತು ಕೈಗಾರಿಕೆ ಇಲಾಖೆ ಇವರನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಮತ್ತು ಚಾಮುಂಡೇಶ್ವರಿ ವಿದ್ಯುತ್ 
ಸರಬರಾಜು ನಿಗಮ ಇವುಗಳ ನಿರ್ದೆಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
* ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ಮೆ 

ರ್ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಕಲಂ 74 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ|| ರಾಜ್‌ಕುಮಾರ್ 
ಖತ್ರಿ, ಭಾ . ಆ. ಸೇ ., ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು , ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರನ್ನು 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ನಿರ್ದೆಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ( ಶ್ರೀ ಎಸ್ . 
ಸುಮಂತ್, ವ್ಯವಸ್ಥಾಪಕ ನಿರ್ದೇಶಕರು , ಮೆಸ್ಕಾಂ ಇವರ ಸ್ಥಳದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ, 

ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಕಲಂ 74 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ|| ರಾಜ್‌ಕುಮಾರ್ 
ಖ ಭಾ . ಆ. ಸೇ ., ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರನ್ನು 
ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ನಿರ್ದೆಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ( ಡಾ|| ಎಂ .ಎನ್. 
ಅಜಯ ನಾಗಭೂಷಣ ಭಾ . ಆ. ಸೇ ., ವ್ಯವಸ್ಥಾಪಕ ನಿರ್ದೇಶಕರು, ಹೆಸ್ಕಾಂ ಇವರ ಸ್ಥಳದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


೪೯೬ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

ಭಾಗ - ೨ 
ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಕಲಂ 74 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಟಿ. ಶಾಮ್ 
ಭಟ್ ಭಾ . ಆ. ಸೇ ., ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕಾರ್ಯಕಾರಿ ಸದಸ್ಯರು, ಕೆ. ಐ . ಎ . ಡಿ . ಬಿ . ಇವರನ್ನು 
ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ನಿರ್ದೆಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ( ಶ್ರೀ ತುಷಾರ್‌ 
ಗಿರಿನಾಥ್, ಭಾ . ಆ . ಸೇ ., ವ್ಯವಸ್ಥಾಪಕ ನಿರ್ದೇಶಕರು , ಬೆಸ್ಕಾಂ ಇವರ ಸ್ಥಳದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಎಸ್ . ಜೆ. ಸಂಪತ್ ಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1217 

ಇಂಧನ ಇಲಾಖೆ. 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆ‌ಡಿ 132 ಆರ್‌ಎಂಇ 2010 , ಬೆಂಗಳೂರು, ದಿನಾಂಕ: 02ನೇ ಆಗಸ್ಟ್ 2010 

ಸಹಕಾರ ಇಲಾಖೆಯ ದಿನಾಂಕ: 11 - 6 - 2010ರ ಅಧಿಸೂಚನೆ ಸಂಖ್ಯೆ: ಸಇ 205 - ಎಸಸೇ 2010ರಲ್ಲಿ 
ಶ್ರೀ ಕೆ . ಪಾಂಡುರಂಗ, ಸಮಾಪನಾಧಿಕಾರಿ , ನವೋದಯ ಸಹಕಾರ ಬ್ಯಾಂಕ್ ನಿಯಮಿತ, ಬೆಂಗಳೂರು ಇವರನ್ನು ಕರ್ನಾಟಕ 
ಮೇಲ್ಮನವಿ ನ್ಯಾಯಾಧೀಕರಣ , ಬೆಂಗಳೂರು ಇಲ್ಲಿನ ರಾಜ್ಯಪ್ರತಿನಿಧಿ ( ಸಹಕಾರ ) ಶ್ರೀ ಜಿ. ಲಚ್ಚಪ್ಪ ಇವರ ವರ್ಗಾವಣೆಯಿಂದ 
ತೆರವಾಗಿರುವ ಸ್ಥಳಕ್ಕೆ ನೇಮಿಸಲು ಸದರಿ ಅಧಿಕಾರಿಯವರ ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಇವರು ದಿನಾಂಕ: 12 - 07 - 2010 ರಂದು ಅಪರಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಆದ್ದರಿಂದ ಶ್ರೀ ಕೆ. ಪಾಂಡುರಂಗ, ಸಮಾಪನಾಧಿಕಾರಿ, ನವೋದಯ ಸಹಕಾರ ಬ್ಯಾಂಕ್ ನಿಯಮಿತ, ಬೆಂಗಳೂರು 
ಇವರನ್ನು ದಿನಾಂಕ: 13 - 07 - 2010 ರಂದು ಪೂರ್ವಾಹ್ನದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ, ಬೆಂಗಳೂರು ಇಲ್ಲಿನ ಶ್ರೀ ಜಿ. ಲಚ್ಚಪ್ಪ ಇವರ ವರ್ಗಾವಣೆಯಿಂದ ತೆರವಾಗಿರುವ 
ರಾಜ್ಯ ಪ್ರತಿನಿಧಿ ( ಸಹಕಾರ) ಹುದ್ದೆಗೆ ಮರು ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರಾಮಚಂದ್ರಯ್ಯ , 
ರಾಜ್ಯಪ್ರತಿನಿಧಿ ಹಾಗೂ ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1218 

ಕಂದಾಯ ಇಲಾಖೆ (ಕೆಎಟಿ ಮತ್ತು ಬಾನಿ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ - I 
ಸಂಖ್ಯೆ : ಲಾ 106 ಎಲ್ ಎಜಿ 2010, ಬೆಂಗಳೂರು, ದಿನಾಂಕ : 23ನೇ ಜುಲೈ , 2010 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳ 1977 ನಿಯಮ 23ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಅಡ್ವಕೇಟ್ ಜನರಲ್‌ರವರ ಕಛೇರಿಯ ಈ ಕೆಳಕಂಡ ವಕೀಲರುಗಳನ್ನು ಅವರ 
ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಎರಡು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಲಾಗಿದೆ. 

ವಕೀಲರ ಹೆಸರು & ಪದನಾಮ ನೇಮಕಾತಿ | 
ಕ್ರ . ಸಂ . 

ಶ್ರೀ /ಶ್ರೀಮತಿ 
- 01 | ಕೃಷ್ಣಾ, ಕೆ , 

ಬೆಂಗಳೂರು ಶ್ರೀ . ಬಿ. ಮನೋಹರ ಇವರ ಜಾಗಕ್ಕೆ 
ಅಪರ ಸರ್ಕಾರಿ ವಕೀಲರು 
ಶೀಲಾ ಕೃಷ್ಣ, 

ಬೆಂಗಳೂರು | ಶ್ರೀಮತಿ. ಕೆ. ಎಸ್ . ಸರೋಜನಿ ಮು 
ಅಪರ ಸರ್ಕಾರಿ ವಕೀಲರು 

ಇವರ ಅವಧಿ ಪೂರ್ಣಗೊಂಡ ತೆರವಾದ 

ಹುದ್ದೆಯಲ್ಲಿ 
03 . | ವೆಂಕಟೇಶ್ ದೊಡೇರಿ, 

ಬೆಂಗಳೂರು| ಶ್ರೀಮತಿ. ಎ . ಡಿ. ವಿಜಯಾ ಇವರ ಅವಧಿ 
ಅಪರ ಸರ್ಕಾರಿ ವಕೀಲರು 

ಪೂರ್ಣಗೊಂಡ ತೆರವಾದ ಹುದ್ದೆಯಲ್ಲಿ 
ಸಂಗಮೇಶ, ಜಿ. ಪಾಟೀಲ, 

ಬೆಂಗಳೂರು ಶ್ರೀಮತಿ ಗೀತಾ ಮೆನನ್ ಇವರ ಅವಧಿ 
ಅಪರ ಸರ್ಕಾರಿ ವಕೀಲರು 

| ಪೂರ್ಣಗೊಂಡ ತೆರವಾದ ಹುದ್ದೆಯಲ್ಲಿ 


ಷರಾ 


ಫೀಡರ್ 


ಭಾಗ- ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨, ೨೦೧೦ 

೪೯೭ 
05. | ಮಹೇಶ ಒಡೆಯರ, 

ಗುಲ್ಬರ್ಗಾ ಖಾಲಿಯಿರುವ ಹುದ್ದೆಗೆ 
ಅಪರ ಸರ್ಕಾರಿ ವಕೀಲರು 
06 . | ಪಿ . ಕರುಣಾಕರ, 

ಬೆಂಗಳೂರು ಶ್ರೀ . ಎಚ್ . ಹನುಮಂತರಾಯಪ್ಪ ಇವರ 
ಉಚ್ಚ ನ್ಯಾಯಾಲಯದ ಸರ್ಕಾರಿ 

ಅವಧಿ ಪೂರ್ಣಗೊಂಡ ತೆರವಾದ 

ಹುದ್ದೆಯಲ್ಲಿ | 
ದಿಲೀಪ ಕುಮಾರ್, 

ಬೆಂಗಳೂರು ಶ್ರೀ . ಎ. ವಿ. ರಾಮಕೃಷ್ಣ ಇವರ ಅವಧಿ 
ಉಚ್ಚ ನ್ಯಾಯಾಲಯದ ಸರ್ಕಾರಿ 

ಪೂರ್ಣಗೊಂಡ ತೆರವಾದ ಹುದ್ದೆಯಲ್ಲಿ | 
ಫೀಡರ್ 
08. ಸತ್ಯನಾರಾಯಣ ಸಿಂಗ್, 

ಬೆಂಗಳೂರು ಶ್ರೀ . ಆರ್. ವಿ . ವೆಂಕಟರಮಣ ಇವರ ಅವಧಿ 
ಉಚ್ಚ ನ್ಯಾಯಾಲಯದ ಸರ್ಕಾರಿ 

ಪೂರ್ಣಗೊಂಡ ತೆರವಾದ ಹುದ್ದೆಯಲ್ಲಿ 
ಫೀಡರ್ 
09, ಮಂಜುಳಾ ಕಾಮದೊಳ್ಳಿ, 

ಬೆಂಗಳೂರು | ಶ್ರೀ . ಬಿ . ಬಾಲಕೃಷ್ಣ ಇವರ ಅವಧಿ 
ಉಚ್ಚ ನ್ಯಾಯಾಲಯದ ಸರ್ಕಾರಿ 

ಪೂರ್ಣಗೊಂಡ ತೆರವಾದ ಹುದ್ದೆಯಲ್ಲಿ 
ಫೀಡರ್ 
ಎನ್. ಎಸ್ . ಸಂಪಂಗಿರಾಮಯ್ಯ , | ಬೆಂಗಳೂರು ಶ್ರೀ . ಎನ್. ಡಿ, ಜಯದೇವಪ್ಪ ಇವರ ಅವಧಿ 
ಉಚ್ಚ ನ್ಯಾಯಾಲಯದ ಸರ್ಕಾರಿ 

ಪೂರ್ಣಗೊಂಡ ತೆರವಾದ ಹುದ್ದೆಯಲ್ಲಿ 
ಫೀಡರ್ 
ಜಿ. ಎಂ . ಶ್ರೀನಿವಾಸರೆಡ್ಡಿ, 

| ಬೆಂಗಳೂರು ಶ್ರೀ ಸಂಗಮೇಶ, ಜಿ . ಪಾಟೀಲ ಇವರ 
ಉಚ್ಚ ನ್ಯಾಯಾಲಯದ ಸರ್ಕಾರಿ 

ಅವಧಿ ಪೂರ್ಣಗೊಂಡ ತೆರವಾದ 
ಫೀಡರ್ 

ಹುದ್ದೆಯಲ್ಲಿ 
ನಸ್ತುಲ್ಲಾ ಖಾನ್, 

| ಬೆಂಗಳೂರು ಶ್ರೀ . ಎನ್ . ವಿ. ಮಂಜುನಾಥ ಇವರ ಅವಧಿ 
ಉಚ್ಚ ನ್ಯಾಯಾಲಯದ ಸರ್ಕಾರಿ 

ಪೂರ್ಣಗೊಂಡ ತೆರವಾದ ಹುದ್ದೆಯಲ್ಲಿ 
ಫೀಡರ್ 
ಮೇಘಾ, ಸಿ, ಕೋಲೇಕಾರ್, ಧಾರವಾಡ ಶ್ರೀ . ಎಂ .ವೈ . ಕಟಗಿ ಇವರ ಸ್ಥಳದಲ್ಲಿ 
ಉಚ್ಚ ನ್ಯಾಯಾಲಯದ ಸರ್ಕಾರಿ 
ಫೀಡರ್ 
ವಿ . ಎಂ . ಬಣಕಾರ್‌, 

ಧಾರವಾಡ ಶ್ರೀ . ದಿಲೀಪ ಕುಮಾರ ಇವರ ಸ್ಥಳದಲ್ಲಿ 
ಉಚ್ಚ ನ್ಯಾಯಾಲಯದ ಸರ್ಕಾರಿ 
ಫೀಡರ್ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಸಿದ್ದಲಿಂಗೇಶ್, 

ಸರ್ಕಾರಿ ಕಾರ್ಯದರ್ಶಿ, 
ಪಿ . ಆರ್ . 1219 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

ಅಧಿಸೂಚನೆ- II 
ಸಂಖ್ಯೆ: ಲಾ 106 ಎಲ್ ಎಜಿ 2010, ಬೆಂಗಳೂರು, ದಿನಾಂಕ: 23ನೇ ಜುಲೈ , 2010 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳ 1977 ನಿಯಮ 23ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಅಡ್ವಕೇಟ್ ಜನರಲ್‌ರವರ ಕಛೇರಿಯ ಈ ಕೆಳಕಂಡ ವಕೀಲರುಗಳನ್ನು ಅವರ 
ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಲ್ಲಿ ಹಾಗೂ ದಿನಾಂಕಗಳಿಂದ ಜಾರಿಗೆ ಬರುವಂತೆ ಎರಡು ವರ್ಷಗಳ ಅವಧಿಗೆ 
ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಲಾಗಿದೆ. 
ವಕೀಲರ ಹೆಸರು & ಪದನಾಮ 

ಮುಂದುವರೆ | ಮುಂದುವರೆಸಿದ | 
ಕ್ರ . ಸಂ 
ಶ್ರೀ /ಶ್ರೀಮತಿ 

- ಸಿದ ಸ್ಥಳ | ದಿನಾಂಕ 
01 | ಬಸವರಾಜ ಕರೆಡ್ಡಿ, ಸರ್ಕಾರಿ ವಕೀಲರು | 

ಬೆಂಗಳೂರು | 06 - 07 - 2010 | 
02 | ಪಿ. ಎಂ . ನವಾಜ್ , ಹೆಚ್ಚುವರಿ ರಾಜ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೆಂಗಳೂರು 02 - 07 - 2010 
- 03 | ಎಂ . ಕೇಶವರೆಡ್ಡಿ , ಹೆಚ್ಚುವರಿ ಸರ್ಕಾರಿ ವಕೀಲರು 

ಬೆಂಗಳೂರು 11 - 06 - 2010 
[ 04 | ಜಗದೀಶ ಮುಂಡರಗಿ, ಹೆಚ್ಚುವರಿ ಸರ್ಕಾರಿ ವಕೀಲರು 

ಬೆಂಗಳೂರು | 11 - 06 - 2010 | 


೪೯೮ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

ಭಾಗ - ೨ 
05 | ಆರ್‌. ದೇವದಾಸ್ , ಹೆಚ್ಚುವರಿ 

ಬೆಂಗಳೂರು | 02 - 07 - 2010 | 
ಸರ್ಕಾರಿ ವಕೀಲರು 
06 | ಟಿ. ಪಿ . ಶ್ರೀನಿವಾಸ್ , 

ಬೆಂಗಳೂರು [ 06 - 07 - 2010 
ಹೆಚ್ಚುವರಿ ಸರ್ಕಾರಿ ವಕೀಲರು 
07 | ಎ. ಆರ್. ಶಾರದಾಂಬ, ಹೆಚ್ಚುವರಿ ಸರ್ಕಾರಿ ವಕೀಲರು 

ಬೆಂಗಳೂರು | 06 - 07 - 2010 
08 | ಕೆ. ಬಿ . ಅಧ್ಯಾಪಕ, ಹೆಚ್ಚುವರಿ ಸರ್ಕಾರಿ ವಕೀಲರು 

ಧಾರವಾಡ 04 - 07 - 2010 
- 09 | ಎಂ . ಕುಮಾರ್ , ಹೆಚ್ಚುವರಿ ಸರ್ಕಾರಿ ವಕೀಲರು 

* ಗುಲರ್ಗಾ | 06 - 07 - 2010 | 
10 | ಎಂ . ಜಿ . ಅಂಜನಾ ಮೂರ್ತಿ , 

ಬೆಂಗಳೂರು 11 - 06 - 2010 
ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
11 | ರಾಘವೇಂದ್ರ ಜಿ . ಗಾಯತ್ರಿ 

ಬೆಂಗಳೂರು 11 - 06 - 2010 
ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
| ಹೆಚ್. ಟಿ. ನರೇಂದ್ರ ಪ್ರಸಾದ್ 

ಬೆಂಗಳೂರು 27 - 06 -2010 
ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
ಎಂ . ಸಿ . ನಾಗಶ್ರೀ 

ಬೆಂಗಳೂರು 02 - 07 - 2010 | 
ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
14 | ಬಿ. ರಾಜಾ ಸುಬ್ರಮಣ್ಯ ಭಟ್ 

ಬೆಂಗಳೂರು | 02 - 07 - 2010 | 
| ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
ಕೆ. ಎಂ . ಶಿವಯೋಗಿ ಸ್ವಾಮಿ 

ಬೆಂಗಳೂರು 02 - 07 - 2010 
ಉಚ್ಛ ನ್ಯಾಯಾಲಯದ ಸರ್ಕಾರಿ ಫೀಡರ್ 
16 | ಎನ್ . ಬಿ . ಪಾಟೀಲ್ 

ಬೆಂಗಳೂರು 02 - 07 - 2010 
ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
17 ಹೆಚ್ . ಆರ್ . ಶ್ರೀಧರ 

ಬೆಂಗಳೂರು | 02 - 07 - 2010 | 
1 ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
18 | ಸತೀಶ್ ಆರ್. ಗಿರೀಜಿ 

ಬೆಂಗಳೂರು 06 - 07 - 2010 
ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
ಹೆಚ್ .ಕೆ. ಬಸವರಾಜ 

ಬೆಂಗಳೂರು 09 - 07 - 2010 
| ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
20 ಸುಭಾಶ್ . ಎಸ್ . ಮಲ್ಲಾಪುರ್, 

ಗುಲ್ಬರ್ಗಾ | 06 - 07 - 2010 
| ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
21 | ಎನ್. ಎಸ್. ದೇಶಪಾಂಡೆ, 

ಗುಲ್ಬರ್ಗಾ - 06 - 07 - 2010 | 
ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
22 ಶರಣಬಸಪ್ಪ .ಕೆ. ಬಾಬಶೆಟ್ಟಿ, 

ಗುಲ್ಬರ್ಗಾ 06 - 07 - 2010 
ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
23 ( ಮಲ್ಲಿಕಾರ್ಜುನ ಸಾಹುಕಾರ್, 

ಗುಲ್ಬರ್ಗಾ | 06 - 07 - 2010 
| ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
24 | ಪಿ. ಹೆಚ್. ಗೊಟ್ಟಿಂಡಿ, 

ಧಾರವಾಡ | 04 - 07 - 2010 
ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಸ್ . ಸಿದ್ದಲಿಂಗೇಶ್, 

ಸರ್ಕಾರದ ಕಾರ್ಯದರ್ಶಿ , 
ಪಿ . ಆರ್ . 1220 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಲಾ 227 ಎಲ್‌ಸಿಇ 2009 , ಬೆಂಗಳೂರು, ದಿನಾಂಕ: 03ನೇ ಆಗಸ್ಟ್ , 2010 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 26 (2) 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಶ್ಯಾಮಲ ಶಾಸ್ತಿ, ವಕೀಲರು, ಇವರನ್ನು ಶಿವಮೊಗ್ಗದ ಎರಡನೇ ತ್ವರಿತಗತಿ 
ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ, ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಎರಡು ವರ್ಷಗಳ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

೪೯೯ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಹೊಸದಾಗಿ ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಾ. ಮಹಾಲಕ್ಷ್ಮಮ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) , 
ಪಿ . ಆರ್ . 1221 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 

ಅಧಿಸೂಚನೆ | 
ಸಂಖ್ಯೆ : ಲಾ 95 ಎಲ್ಎಜಿ 2006, ಬೆಂಗಳೂರು, ದಿನಾಂಕ: 04ನೇ ಆಗಸ್ಟ್ , 2010 
ಶ್ರೀ ಬಿ .ಆರ್. ಅಶ್ವಥನಾರಾಯಣ ರೆಡ್ಡಿ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು ) ನಿಯಮಗಳು 1977ರ ನಿಯಮ 26( 2)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಯಮಗಳಲ್ಲಿನ 
ಷರತ್ತಿಗಳಿಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ತುಮಕೂರು ಜಿಲ್ಲೆಯ ಮಧುಗಿರಿ 
ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರನ್ನಾಗಿ ನೇಮಿಸಿದೆ. 

ಅದೇ ರೀತಿ ಶ್ರೀ ಎಸ್ . ಶಿವಪ್ರಸಾದ್ , ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು 
ಸೇವಾ ಷರತ್ತುಗಳು ) ನಿಯಮಗಳು 1977ರ ನಿಯಮ 26( 2) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ 
ನಿಯಮಗಳಲ್ಲಿನ ಷರತ್ತಿಗಳಿಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ತುಮಕೂರು ಜಿಲ್ಲೆಯ 
ಗುಬ್ಬಿ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರನ್ನಾಗಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಾ . ಮಹಾಲಕ್ಷ್ಮಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಪಿ. ಆರ್ . 1222 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕಾರ್ಮಿಕ ಸಚಿವಾಲಯ 

- ಅಧಿಸೂಚನೆ | 
ಸಂಖ್ಯೆ : ಕಾಇ 248 ಎಲ್ಇಟಿ 2010 (1), ಬೆಂಗಳೂರು, ದಿನಾಂಕ: 06ನೇ ಆಗಸ್ಟ್, 2010 
ಕಾರ್ಮಿಕ ಇಲಾಖೆಯಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಈ . ಲಕ್ಷಪ್ಪರವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ರೂ . 18150 - 450 - 19500 - 525 - 22650 - 600 - 26250 - 675 - 26925 ವೇತನ 
ಶ್ರೇಣಿಯ ಉಪ ಕಾರ್ಮಿಕ ಆಯುಕ್ತರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಶ್ರೀ ಜೆ. ಟಿ . ಜಿಂಕಲಪ್ಪ ಉಪ ಕಾರ್ಮಿಕ 
ಆಯುಕ್ತರು ಇವರಿಗೆ ಜಂಟಿ ಕಾರ್ಮಿಕ ಆಯುಕ್ತರ ಹುದ್ದೆಗೆ ಮುಂಬಡ್ತಿ ನೀಡಲಾಗಿರುವುದರಿಂದ ಖಾಲಿಯಾಗಿರುವ ಹಾಸನ 
ಪ್ರಾದೇಶಿಕ, ಹಾಸನ ಇಲ್ಲಿನ ಉಪ ಕಾರ್ಮಿಕ ಆಯುಕ್ತರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು . ಎನ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 1223 

ಕಾರ್ಮಿಕ ಇಲಾಖೆ. 

ಅಧಿಸೂಚನೆ 
ಸಂಖ್ಯೆ: ಕಾಣ 248 ಎಲ್‌ಇಟಿ 2010 (2 ), ಬೆಂಗಳೂರು, ದಿನಾಂಕ: 06ನೇ ಆಗಸ್ಟ್ , 2010 

ಕಾರ್ಮಿಕ ಇಲಾಖೆಯಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವ 
ಶ್ರೀ ಎಸ್. ಬಿ. ರವಿಕುಮಾರ್‌ರವರನ್ನು ಕೆಳಕಂಡ ಷರತ್ತಿಗೊಳಪಟ್ಟು ರೂ . 18150 - 450 -19500 -525 - 22650 -600 
26250 - 675 - 26925 ವೇತನ ಶ್ರೇಣಿಯ ಉಪ ಕಾರ್ಮಿಕ ಆಯುಕ್ತರ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳು, ನಿಯಮ 32ರಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ವತಂತ್ರ ಪ್ರಭಾರದಲ್ಲಿ ಇಡಲಾಗಿದೆ ಮತ್ತು 
ಶ್ರೀ ಜಿ. ಮಂಜುನಾಥ್, ಉಪ ಕಾರ್ಮಿಕ ಆಯುಕ್ತರು ಇವರ ವರ್ಗಾವಣೆಯಿಂದ ಕೇಂದ್ರ ಕಛೇರಿಯ ಪ್ರಚಾರ ಮತ್ತು ಅಂಕಿ 
ಅಂಶ ಶಾಖೆಯಲ್ಲಿ ಖಾಲಿಯಿರುವ ಉಪ ಕಾರ್ಮಿಕ ಆಯುಕ್ತರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಷರತ್ತುಗಳು 
1. ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು , ನಿಯಮ 32ರಡಿಯಲ್ಲಿನ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು 

ಒಂದು ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು, ಇದನ್ನು ಮುಂಬಡ್ತಿ ಎಂದು ಪರಿಗಣಿಸಲಾಗುವುದಿಲ್ಲ. 


೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

ಭಾಗ - ೨ 
2 . ಶ್ರೀ ಎಸ್. ಬಿ . ರವಿಕುಮಾರ್ ಇವರು 1999ನೇ ಸಾಲಿನ ಕೆ. ಎ .ಎಸ್. ಸ್ಪರ್ಧಾತ್ಮಕ ಪರೀಕ್ಷೆಯ 

ಅಭ್ಯರ್ಥಿಯಾಗಿದ್ದು, 1998ನೇ ಸಾಲಿನ ಅಭ್ಯರ್ಥಿಗಳಿಗಿಂತ ಮೊದಲು ಆಯ್ಕೆ ಪಟ್ಟಿಯಲ್ಲಿ ಬಂದು ಕರ್ತವ್ಯಕ್ಕೆ 
ಹಾಜರಾಗಿದ್ದು, 1998ನೇ ಹಾಗೂ 1999ನೇ ಸಾಲಿನ ಅಭ್ಯರ್ಥಿಗಳ ಜೇಷ್ಠತೆಯನ್ನು ನಿಗದಿಪಡಿಸುವ ಬಗೆಗಿನ 
ಮೊಕದ್ದಮೆಯು ರಿಟ್ ಅರ್ಜಿ ಸಂಖ್ಯೆ : 10605 -10620 /2010 ( S- KAT) ಮತ್ತು ರಿಟ್ ಅರ್ಜಿ 8198 
8213 / 2010 ಮತ್ತು ರಿಟ್ ಅರ್ಜಿ ಸಂಖ್ಯೆ : 305 -5310 and connected matters ಯಲ್ಲಿ ಬಾಕಿ ಇರುವ 

ಕಾರಣ ಈ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ಈ ರಿಟ್ ಅರ್ಜಿಗಳ ತೀರ್ಮಾನಕ್ಕೆ ಒಳಪಡುತ್ತದೆ. 
3. ಶ್ರೀ ಎಸ್ . ಬಿ . ರವಿಕುಮಾರ್ ರವರು ಸ್ವತಂತ್ರ ಪ್ರಭಾರ ವ್ಯವಸ್ಥೆಯ ಆಧಾರದಿಂದ ಜೇಷ್ಠತೆಯಲ್ಲಿ ಹಕ್ಕನ್ನು 

ಸಾಧಿಸುವಂತಿಲ್ಲ. 
4. ಸ್ವತಂತ್ರ ಪ್ರಭಾರ ವ್ಯವಸ್ಥೆಯನ್ನು ಯಾವುದೇ ಸಂದರ್ಭದಲ್ಲಿ ಹಿಂತೆಗೆದುಕೊಳ್ಳಬಹುದಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು . ಎನ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1224 

ಕಾರ್ಮಿಕ ಇಲಾಖೆ. 
ಕನ್ನಡ, ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 20 ರಾಪಸಿ 2010 ( ಭಾ ), ಬೆಂಗಳೂರು, ದಿನಾಂಕ : 31ನೇ ಜುಲೈ, 2010 | 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 07 ಸೇಇಮು 2010, ದಿನಾಂಕ 12- 01- 2010ರನ್ವಯ ರಾಜ್ಯ 
ಪತ್ರಾಗಾರ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ ಉಷಾ ಸುರೇಶ್‌ರವರು ದಿನಾಂಕ 31- 07 - 2010ರಂದು ವಯೋ ನಿವೃತ್ತಿ 
ಹೊಂದಲಿದ್ದು, ಇದರಿಂದ ತೆರವಾಗುವ ಸ್ಥಾನಕ್ಕೆ ಇದೇ ಇಲಾಖೆಯ ಶ್ರೀ ಕಂಚೀವರದಯ್ಯ , ಉಪನಿರ್ದೇಶಕರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶವರೆಗೆ ರಾಜ್ಯ ಪತ್ರಾಗಾರ ನಿರ್ದೇಶನಾಲಯದ ನಿರ್ದೇಶಕರ ಹುದ್ದೆಯಲ್ಲಿ 
ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಕೆ. ಭರರಾಜಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1225 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

( ಆಡಳಿತ ಕನ್ನಡ). 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 6 ಪಿಎನ್‌ಡಿ 2010, ಬೆಂಗಳೂರು, ದಿನಾಂಕ 05ನೇ ಆಗಸ್ಟ್ 2010 
ಎನ್. ಡಿ. ಪಿ.ಎಸ್. ಕಾಯ್ದೆಯಡಿ ದಾಖಲಾದ ಖೈದಿಗಳ ಪ್ರಕರಣಗಳ ಪರಿಶೀಲನಾ ಸಮಿತಿಯ ಅಧ್ಯಕ್ಷರ ಹುದ್ದೆಗೆ 
ನ್ಯಾಯಮೂರ್ತಿ ಎಸ್. ಬಿ . ಮಜಗೆ ರವರು ನೀಡಿರುವ ರಾಜೀನಾಮೆಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಅಂಗೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


* ಕೆ.ಸಿ. ಸಿದ್ದಪ್ಪ, 


ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1226 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಮೋಸ ಮತ್ತು ಅಭಿಯೋಗಗಳು). 
HIGH COURT OF KARNATAKA 

NOTIFICATION 
No . GOB (1) 1(FTC )/2010 , Bangalore, Dated 4th August, 2010 
Smt. K . B . Geetha , Presiding Officer , Fast Track Court- IV , Tumkur , is transferred and posted as 
Presiding Officer, Fast Track Court , Tiptur, (newly shifted court from Tumkur under G .O . No. LAW 165 
LCE 2010 dated 21 -07 -2010 ), in the interest of public service , to take effect from the date of its 
inauguration i. e ., 07 -08- 2010 . 

By Order of the High Court, 

A . P . MURALI, 
P . R . 1227 

Registrar General I/c . 


2000 - 9 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

300 
NOTIFICATION 
No . HCE. 883 /2010 , Bangalore, Dated 29th July , 2010 
Sri D .R . Balakrishna, Assistant Registrar of this office is permitted to retire from service on the 
afternoon of 30 -09- 2010 on attaining the age of superannuation and he will be relieved of his duties in 
this office on the afternoon of 30 -09- 2010 . 

By Order of Hon ble the Chief Justice , 

R . B . BUDIHAL , 
P . R . 1228 

Registrar General. 
NOTIFICATION 
No. GOB (I) 28/2001, Bangalore, Dated 31st July, 2010 
In pursuance to Rule 118 - A (4 ) of K .C . S .Rs., sanction is hereby accorded for payment of cash 
equivalent of leave salary for Earned Leave , subject to a maximum of 240 days , at the credit of the 
following Judicial Officers who were compulsorily retired from Judicial Service w . e.f. 23 -06 - 2009 . It is 
certified that no Departmental Enquiries were pending against the said Officers , as on that date ; 

1 . Sri M . Raju , District Judge . 
2 . Sri Shivaputrappa Yamanappa Kumbar , Ad -hoc District Judge 
3 . Sri T . Nagappa, Ad-hoc District Judge 

Cri C . R . Jaweed Pasha , Ad -hoc District Judge 
5 . Sri Chandrappa Nagappa Shivapuji, Ad-hoc District Judge 
6 . Sri Rudramuni Rudrappayya Byranapadamath , Senior Civil Judge 
7 . Sri Anwar Davalsab Ansari, Senior Civil Judge 
8 . Sri Shivananda Narasingappa Dhage, Senior Civil Judge 
9 . Sri Chanal Bapuji Thimmappa , Senior Civil Judge 
10 . Sri Shrikanth Shimpi, Senior Civil Judge 
11. Sri Ulhas Ishwar Balekundri , Senior Civil Judge 
12 . Sri Mahathagouda Biradar , Senior Civil Judge 
13 . Sri Vasanth Huchchappa Mulasavalagi , Senior Civil Judge 
14 . Sri Martand Parappa Tonne, Senior Civil Judge 
15 . Sri Lakshmikanth Ramappa Deshi, Senior Civil Judge 

By Order of the High Court, 

R . B . BUDIHAL , 
P . R . 1229 

Registrar General. 


NOTIFICATION 
No . GOB (1) 19 (466 )/ 2010 , Bangalore , Dated 5th August , 2010 
Sri Mallana Gouda , Senior Civil Judge and JMFC ., Pandavapura , is granted Earned Leave for 
05 days from 07 -06 - 2010 to 11 - 06 - 2010 (bdi) with permission to prefix and suffix General Holidays on 
06 -06 - 2010 , 12 -06 -2010 and 13 -06 -2010 on medical grounds . 

The Prl. Senior Civil Judge and JMFC ., Srirangapatna, has been placed in additional charge of 
the court of Senior Civil Judge and JMFC ., Pandavapura , during the above said leave period . 

Sri Mallana Gouda , Senior Civil Judge and JMFC ., Pandavapura , is re -posted to the same post 
on expiry of the above said leave period . 

By Order of the High Court, 
P . R . 1230 

Deputy Registrar 


NOTIFICATION 
No. GOB (1) 19 ( 273)/ 2010 , Bangalore, Dated 5th August, 2010 
Sri A . V . Vaidya , Senior Civil Judge and JMFC ., Sindagi, is granted Earned Leave for 19 days 
from 21 -06 - 2010 to 09 -07 - 2010 (bdi) with permission to prefix and suffix the General Holidays on 
20 -06 - 2010 , 10 - 07 - 2010 and 11 - 07 - 2010 on Private Affairs . 

The Civil Judge and JMFC ., Sindagi, has been placed in additional charge of the court of the 
Senior Civil Judge and JMFC ., Sindagi, during the above said leave period . 

Sri A . V . Vaidya , Senior Civil Judge and JMFC ., Sindagi, is re -posted to the same post on expiry 
of the above said leave period . 

By Order of the High Court, 
P . R . 1231 

Deputy Registrar 


Senior Citie. Civil Judge and JM.07 -2010 on Privatission to prefix angranted Earned Leave 


3809 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 


XJ88 - 9 


NOTIFICATION 
No. GOB (1) 19 (432)/ 2010 , Bangalore , Dated 2nd August, 2010 
The Judge Court of Small Causes , Mysore , is concurrently appointed as the Addl. Judge , Court 
of Small Causes , Mysore , during the leave period of Smt. Sumangala S . Basavannour , Addl. Judge, 
Court of Small Causes, Mysore from 21 -08 -2010 to 02 -09 - 2010 . 

By Order of the High Court, 
P . R . 1232 

REGISTRAR ( JUDICIAL ) 
NOTIFICATION 
No . GOB (1) 19 (635 )/2010 , Bangalore , Dated 2nd August, 2010 
The Presiding Officer of the Court of the Addl. Civil Judge and JMFC ., Doddaballapura , is 
concurrently appointed as the Presiding Officer of the Court of the Prl. Civil Judge and JMFC ., 
Doddaballapura , during the leave period of Smt. Vani A . Shetty , Prl. Civil Judge and JMFC ., 
Doddaballapura , from 05 -08- 2010 to 17 - 12 - 2010 (bdi). 

By Order of the High Court, 
P .R . 1233 

REGISTRAR ( JUDICIAL ) 
NOTIFICATION 
No . GOB (1) 19 (510 )/ 2010 , Bangalore , Dated 6th August , 2010 
Sri A .G . Gangadhara , Metropolitan Magistrate , Traffic Court -l, Bangalore , is granted Earned 
Leave for 10 days from 13 -05 - 2010 to 22 - 05 - 2010 (bdi), on Private Affairs . 

The X Addl. ChiefMetropolitan Magistrate , Bangalore, has been placed in additional charge of 
the court of the Metropolitan Magistrate , Traffic Court-l, Bangalore , during the above said leave period . 

Sri A .G . Gangadhara , Metropolitan Magistrate , Traffic Court -l, Bangalore , is re -posted to the 
same post on expiry of the above said leave period . 

By Order of the High Court, 
P . R . 1234 

Deputy Registrar 
NOTIFICATION 
No . GOB (1) 19 (708 )/2010 , Bangalore , Dated 6th August, 2010 
Smt. G .K . Dakshayini, I Addl. Civil Judge and JMFC ., Bhadravathi, is granted Earned Leave for 
11 days from 04 - 06 - 2010 to 14 - 06 - 2010 (bdi), on MedicalGrounds. 

The Prl . Civil Judge and JMFC ., Bhadravathi, has been placed in additional charge of the court 
of the I Addl. and Il Addl. Civil Judge and JMFC ., Bhadravathi, during the above said leave period . 

Smt. G .K . Dakshayini, 1 Addl. Civil Judge and JMFC ., Bhadravathi, is re - posted to the same 
post on expiry of the above said leave period . 

By Order of the High Court , 
P . R . 1235 

Deputy Registrar 
NOTIFICATION 
No. GOB (0) 19 (619 )/2010 , Bangalore , Dated 5th August, 2010 
Smt. Jyothishree R . Patil , JMFC -Il Court, Davanagere , is granted Earned Leave for 10 days 
from 13-05 -2010 to 22 - 05 - 2010 (bdi), with permission to suffix General Holiday on 23- 05 - 2010 , on 
Private Affairs . 

The JMFC -I Court, Davanagere , has been placed in additional charge of the court of the JMFC 
Il Court , Davanagere , during the above said leave period . 

Smt. Jyothishree R . Patil , JMFC - Il Court , Davanagere , is re -posted to the same post on expiry 
of the above said leave period . 

By Order of the High Court, 
P . R . 1236 

Deputy Registrar 
NOTIFICATION 
No. GOB (1) 19 (652)/2010 , Bangalore , Dated 5th August, 2010 
Sri Santhosh S . Palledh , Civil Judge and JMFC ., Pavagada , is granted Earned Leave for 20 
days from 01-07 - 2010 to 20 - 07 -2010 (bdi), on Private Affairs . 

The Prl. Civil Judge and JMFC ., Madhugiri , has been placed in additional charge of the court of 
the Civil Judge and JMFC ., Pavagada , during the above said leave period . 

Sri Santhosh S . Palledh , Civil Judge and JMFC ., Pavagada , is re -posted to the same post on 
expiry of the above said leave period . 

By Order of the High Court, 
P . R . 1237 

Deputy Registrar 
NOTIFICATION 
No. GOB (1) 19 (372 )/2010 , Bangalore , Dated 4th August, 2010 
Smt. H .R . Radha , | Addl. Senior Civil Judge and CJM , Shimoga , is granted Earned Leave for 
15 days from 17 -06 - 2010 to 01- 07 -2010 (bdi), on Private Affairs . 


220 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 


302 


15 days from 24 -05- yashree, Addl. Senior Civil Judeteated 4th August, 2010 


The Prl. Senior Civil Judge and CJM ., Shimoga , has been placed in additional charge of the 
court of the I Addl. Senior Civil Judge and CJM , Shimoga , during the above said leave period. 

Smt. H .R . Radha , I Addl. Senior Civil Judge and CJM , Shimoga , is re - posted to the same post 
on expiry of the above said leave period . 

By Order of the High Court, 
P .R . 1238 

Deputy Registrar 
NOTIFICATION 
No . GOB (1) 19 (412 )/2010 , Bangalore , Dated 4th August, 2010 
Smt. B . S . Jayashree , Addl. Senior Civil Judge , Srirangapatna, is granted Earned Leave for 
15 days from 24 -05 - 2010 to 07- 06 - 2010 (bdi), on Private Affairs . 

The Prl . Senior Civil Judge and CJM ., Srirangapatna, has been placed in additional charge of 
the court of the Addl.Senior Civil Judge , Srirangapatna, during the above said leave period . 

Smt. Smt. B . S . Jayashree , Addl. Senior Civil Judge , Srirangapatna, is re -posted to the same 
post on expiry of the above said leave period . 

By Order of the High Court , 
P . R . 1239 

Deputy Registrar 
NOTIFICATION 
No . GOB (1) 19 (401)/2010 , Bangalore , Dated 4th August, 2010 
Smt. B . B . Jakati, I Addl. Senior Civil Judge , Hubli, is granted Earned Leave for 10 days from 
14 -06 - 2010 to 23 -06 - 2010 (bdi), on Medical Grounds . 

The Il Addl. Senior Civil Judge , Hubli, has been placed in additional charge of the court of the 
| Addl. Senior Civil Judge, Hubli, during the above said leave period . 

Smt. B . B . Jakati , 1 Addl. Senior Civil Judge , Hubli, is re - posted to the same post on expiry of the 
above said leave period . 

By Order of the High Court, 
P . R . 1240 

Deputy Registrar 


NOTIFICATION 
No. GOB (1) 19 ( 359)/ 2010 , Bangalore , Dated 4th August, 2010 
Sri D . Kambegowda, Senior Civil Judge and JMFC ., Belur , is granted Earned Leave for 15 
days from 01-06 - 2010 to 15 -06 - 2010 (bdi), on Medical Grounds. 

The Civil Judge (Sr. Dn.) and JMFC ., Sakaleshpur, has been placed in additional charge of the 
court of the Senior Civil Judge and JMFC ., Belur, during the above said leave period . 

Sri D . Kambegowda , Senior Civil Judge and JMFC ., Belur, is re -posted to the same post on 
expiry of the above said leave period . 

By Order of the High Court , 
P . R . 1241 

Deputy Registrar 


NOTIFICATION 
No . GOB (1) 19 (479)/2010 , Bangalore , Dated 4th August, 2010 
Sri H . S . Manjunath , Addl. Senior Civil Judge and CJM ., Tumkur, is granted Earned Leave for 
10 days from 11-05 - 2010 to 20 - 05 - 2010 (bdi), on Medical Grounds. 

The Prl. Senior Civil Judge and CJM ., Madhugiri , has been placed in additional charge of the 
court of the Addl. Senior Civil Judge and CJM ., Tumkur, during the above said leave period . 

Sri H .S . Manjunath , Addl. Senior Civil Judge and CJM ., Tumkur, is re -posted to the same post 
on expiry of the above said leave period . 

By Order of the High Court, 
P. R . 1242 

Deputy Registrar 


NOTIFICATION 
No. GOB (1) 19 (316 )/ 2010 , Bangalore , Dated 4th August , 2010 
Sri K . Subramanya , Presiding Officer, Spl. Court for Economic Offences, Bangalore , is granted 
Earned Leave for 15 days from 21-06 - 2010 to 05 -07 - 2010 (bdi), on MedicalGrounds. 

The XV Addl. Chief Metropolitan Magistrate , Bangalore , has been placed in additional charge of 
the court of the Presiding Officer, Spl. Court for Economic Offences , Bangalore , during the above said 
leave period . 

Sri K . Subramanya , Presiding Officer, Spl. Court for Economic Offences , Bangalore , is re 
posted to the same post on expiry of the above said leave period . 

By Order of the High Court, 
P . R . 1243 

Deputy Registrar 


tropoli 2010 ( 1 spl. galore, 


೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨, ೨೦೧೦ 

ಭಾಗ - ೨ 
NOTIFICATION 
No . GOB (1) 19 ( 389)/2010 , Bangalore , Dated 4th August, 2010 
Sri Patil Nagalinganagouda , IX Addl. Judge, Court of Small Causes , Bangalore , is granted 
Earned Leave for 10 days from 17 -06 - 2010 to 26 - 06 - 2010 (bdi), on Private Affairs . 

The IV Addl. Judge , Court of Small Causes , Bangalore , has been placed in additional charge of 
the court of the IX Addl. Judge, Court of Small Causes , Bangalore , during the above said leave period . 

Sri Patil Nagalinganagouda , IX Addl. Judge , Court of Small Causes , Bangalore , is re -posted to 
the same post on expiry of the above said leave period . 

By Order of the High Court, 
P. R . 1244 

Deputy Registrar 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಡಿ 85 ಡಿಎಆರ್ 2010, ಬೆಂಗಳೂರು, ದಿನಾಂಕ 2ನೇ ಆಗಸ್ಟ್ , 2010 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ರಾಜ್ಯ ಯೋಜನಾ ನಿರ್ದೇಶಕರ ಕಛೇರಿ, ಸರ್ವ ಶಿಕ್ಷಣ ಅಭಿಯಾನ, 
ಬೆಂಗಳೂರು, ಇಲ್ಲಿ ಕಾರ್ಯಪಾಲಕ ಅಭಿಯಂತರ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ 
ಚಂದ್ರಶೇಖರ್, ಕಾರ್ಯಪಾಲಕ ಅಭಿಯಂತರರು, ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂದಕ್ಕೆ ಪಡೆದು 
ಅವರ ಮಾತೃ ಇಲಾಖೆಯಾದ ಲೋಕೋಪಯೋಗಿ ಇಲಾಖೆಗೆ ಹಿಂದಿರುಗಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎನ್ . ಸೋಮಶೇಖರ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ 1245 

ಶಿಕ್ಷಣ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 122 ಆಸೇವ 2010, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್ , 2010 

ಅಧಿಸೂಚನೆ ಸಂಖ್ಯೆ : ಸಿಆಸುಇ 3 ಆಸೇಜೆ 2000 , ದಿನಾಂಕ : 04 - 03 - 2006ರಲ್ಲಿ ಪ್ರಕಟಿಸಿರುವ ಕೆ. ಎ .ಎಸ್. 
ಸಮೂಹ- ಎ ( ಕಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ ಎಸ್. ಕೃಷ್ಣಮೂರ್ತಿ, 
ಕೆ. ಎ .ಎಸ್. ಕಿರಿಯ ಶ್ರೇಣಿ ಅಧಿಕಾರಿ , ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 
20025 - 28275ರ ವೇತನ ಶ್ರೇಣಿಯ ಕೆ.ಎ .ಎಸ್. ( ಹಿರಿಯ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಮುಖ್ಯ 
ಆಡಳಿತಾಧಿಕಾರಿ, ಸಂಜಯಗಾಂಧಿ, ಅಪಘಾತ ಮತ್ತು ಪುನರ್ವಸತಿ ಕೇಂದ್ರ, ಬೆಂಗಳೂರು- ಖಾಲಿ ಹುದ್ದೆಗೆ ಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1248 

ಸಿ . ಆ . ಸು . ಇಲಾಖೆ, (ಸೇವೆಗಳು - 2 ) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 151 ಆಸೇವ 2010 , ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್ , 2010 

ಅಧಿಸೂಚನೆ ಸಂಖ್ಯೆ : ಸಿಆಸುಇ 02 ಅಪೇಜೆ 2000, ದಿನಾಂಕ : 04 - 03 - 2006ರಲ್ಲಿ ಪ್ರಕಟಿಸಿರುವ ಕೆ.ಎ .ಎಸ್. 
ಸಮೂಹ- ಎ (ಹಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ ಹೇಮಾಜಿ ನಾಯಕ್ , 
ಕೆ. ಎ .ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ , ವಿಶೇಷ ಜಿಲ್ಲಾಧಿಕಾರಿಗಳು , (ಭೂಸ್ವಾಧೀನ, ಪುನರ್‌ವಸತಿ ಮತ್ತು ಪುನರ್ 
ನಿರ್ಮಾಣ) ಬೃಹತ್ ನೀರಾವರಿ ಯೋಜನೆಗಳು , ಬೆಳಗಾವಿ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರೂ . 24450 
31800ರ ವೇತನ ಶ್ರೇಣಿಯ ಕೆ.ಎ .ಎಸ್. ( ಆಯ್ಕೆ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿ, ಹಾಲಿ ಕಾರ್ಯನಿರ್ವಹಿಸುತ್ತಿರುವ 
ಹುದ್ದೆಯನ್ನು ಆಯ್ಕೆ ಶ್ರೇಣಿ ವೃಂದಕ್ಕೆ ಉನ್ನತೀಕರಿಸಿ , ಮುಂದಿನ ಆದೇಶದವರೆಗೆ ಅದೇ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1249 

ಸಿ. ಆ. ಸು . ಇಲಾಖೆ, (ಸೇವೆಗಳು - 2) 


